ಮಾನವಿಕ ಕರ್ಣಾಟಕ 


ಸಂಪುಟ ೬ ಸಂಚಿಕೆ ೧ 


ಮೈ ಸೂರು 
ಮೈಸೂರು ನಿಶ್ಚನಿದ್ಯಾನಿಲಯ 
೧೯೭೫ 


ಲೇಖಕರಿಗೆ ಸೂಚನೆಗಳು 


೧ ವಣನವಿಕ ವಿಷಯಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ ಅನಂವಾದಿತ 
ಲೇಖನಗಳನ್ನೂ “ಮಾನವಿಕ ಕರ್ಣಾಟಕ'ದಲ್ಲಿ ಪ್ರಕಟಿಸಲಾಗುವುದಂ. ಲೇಖನ ಅನು ' 
ವಾದವಾಗಿದ್ದರೆ ಮೂಲ ಲೇಖಕರ ಮತ್ರ ಲೇಖನದ ಹೆಸರುಗಳನ್ನೂ ಲೇಖನದ 
ಆಕರವನ್ನೂ ಸೂಚಿಸಬೇಕಲ್ಲದೆ ವೂಲ ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯನ್ನೂ ' 
ಲೇಖನದೊಂದಿಗೆ ಕಳುಹಿಸಿಕೊಡಬೇಕು. 


೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು ; 
ಅಥವಾ ಟೈಪು ಮಾಡಿರಬೇಕು. ಲೇಖಕರು ತಮ್ಮ ಲೇಖ 2೫ ತಮ್ಮ ಸ ಇ ಡ್‌ 
ಪರಿಚಯವನ್ನು ಕಳಂಹಿಸಿಕೊಡಬೇಕಂ. 


೩ ಲೇಖನಕ್ಕೆ ಅವಶ್ಯಕವಾದ ಚಿತ್ರಗಳಿದ್ದರೆ ಅವನ್ನು ಚಿತ್ರ ಕಾರರಿಂಡ 
ಇಂಡಿಯನ್‌ ಇಂಕಿನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಇದಂ ಸಾಧ್ಯವಾಗದಿದ್ದ ರಿ 
ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹಂದು ; ಅವು . 
ಗಳಲ್ಲಿ ಬದಲಾವಣೆಗಳೇನಾದರೂ ಅವಶ್ಯವಿದ್ದರೆ ಅವನೂ 1 ಸೂಚಿಸಬೇಕಂ. 


೪ ಸ್ವೀಕೃತವಾಗದ ಲೇಖನವನ್ನು ಹಿಂದಕ್ಕೆ ಪಡೆಯಬಯಸಂವವರು ಈ ಬಗ್ಗೆ 
ತಿಳಿಸಬೇಕಲ್ಲದೆ ಇದಕ್ಕೆ ಸಾಕಷ್ಟು ಅಂಚೆ ಚೀಟಿ ಕಳುಹಿಸಿಕೊಡಬೇಕು. 


೫ ಅಚ್ಚಾದ ಲೇಖನದ ೨೫ ಪ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸಲಾಗು 
ವುದು. ಹೆಚ್ಚ ಪ್ರತಿಗಳ ಬೇಕಾಗಿದ್ದರೆ ಮೊದಲೇ ತಿಳಿಸಬೇಕು. ಅದಕ್ಕೆ ತಗಲುವ 
ವೆಚ್ಚವನ್ನು ಲೇಖಕರೇ ವಹಿಸಿಕೊಳ್ಳಬೇಕಂ. 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕರಿಂದ ' 
ಬರುವ ವಿಚಾರಪ್ರಚೋದಕವಾದ ಪತ್ರಗಳಿಗೆ ಸ್ವಾಗತವುಂಟು. ಇವುಗಳನ್ನು ಪ್ರಕಟಿ 


ಸುವ, ಬಿಡುವ ಅಥವಾ ಸೂಕ್ತ ಬದಲಾವಣೆಯೊಂದಿಗೆ ಪ್ರಕಟಿಸಂವ ಸ್ವಾತಂತ್ರ್ಯ 
ಸಂಪಾದಕರಿಗೆ ಸೇರಿದೆ. 


೭ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ ಪುಸ್ತಕ 


ಗಳನ್ನು ವಿಮರ್ಶೆಗಾಗಿ ಕಳಂಹಿಸಬಯಸುವವರಂ ಆವುಗಳ ಎರಡೆರಡು ಪ್ರತಿ ಕಳುಹಿಸಿ 
ಕೊಡಬೇಕಂ, 


೮. ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತಕಗಳನ್ನೂ  ಕಳುಹಿಸಃವವರರ 
ಸಂಪಾದಕರು, ಮಾನವಿಕ ಕರ್ಣಾಟಕ, ಪ್ರಸಾರಾಂಗ, ಮಾನಸ ಗಂಗೋತ್ರಿ, 
ಮೈ ಸೂರು-೫೭೦ ೦೧೨ ಎಂಬ ವಿಳಾಸಕ್ಕೆ ಕಳುಹಿಸಬೇಕು, 


ಮಾನವಿಕ ಕರ್ಣಾಟಕ 


ಸಂಪುಟ ೬ ಸಂಚಿಕೆ ೧ 


೨೧ಿ 


ನವೆಂಬರ" ಸಂಚಿಕೆ 


| ಮೈಸೂರು 
ಮೈಸೂರು ವಿಶ್ವನಿದ್ಯಾನಿಲಯ 
೧೯೭೫ 


MANAVIKA KARNATAKA, Kannada quarterly of 
University of Mysore. Volume 6, Number 1, November 19 
Edited by H. 5 Krishnaswamy lyenger and Dr. AN. Narasimb 


Murthy 


All Rights Reserved 


ಪ್ರಧಾನ ಸಂಪಾದಕರು 
ಡಾ. ಹಾ. ಮಾ. ನಾಯಕ 


ಸಂಪಾದಕರು 
ಎಚ್‌. ಎಸ್‌. ಕೃಷ್ಣಸ್ವಾಮಿ ಅಯ್ಯಂಗಾರ್‌ 
ಡಾ. ಎ. ವಿ. ನರಸಿಂಹಮೂರ್ತಿ 


ಪ್ರಕಾಶಕರು 


ಡಾ. ಪ್ರಭುಶಂಕರ 
ಡೈರೆಕ್ಟರ್‌, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ 


ಮುದ್ರಕರು 
ಶ್ರೀ ಮೀರಾ ಪ್ರಿಂಟರ್ಸ್‌, ಶಿವರಾಂಪೇಟೆ, ಮೈಸೂರು 


ನಿಷಯಸೂಚಿ 


೧ ಸ ೈರ್ಣಕಲಾನಿಪುಣ ಸಿಂಗಣ್ಣಾ ಚಾರ್ಯ 
೨ ಸರ್‌ ವಿಲಿಯಂ ಜೋನ್ಸ್‌ ಮತ್ತು ಪೇರ್‌ ಕೋರ್ಡು: 


ಣ್ಯ ಈ ೧ ೧ 


ಒಂದು ಭಾಷಾಶಾಸ್ತ್ರೀಯ ಟಿಪ್ಪಣಿ 

ಶೈಕ್ಷಣಿಕ ಅಭಿರುಚಿ ಮತ್ತು ಗಳಿಕೆ 

ವಿಜಯನಗರ ಕಾಲದ ತುಳುನಾಡಿನ ಧಾರ್ಮಿಕ ಪರಿಸ್ತಿತಿ 
ಲಕ್ಷ್ಮಣೇಶ್ವರ ದೇವಾಲಯ 

ನೀಷೆ ತತ್ತ ದರ್ಶನ 

ಎಪಿಕ್ಕೂರಿಯನ್ನರು ಮತ್ತು ಚಾರ್ವಾಕರು 

ಕರ್ಣಾಟಕದ ಕೆಲವು ಖ್ಯಾತ ವರ್ತಕರು 


ತೊಣ್ಣೂರು 
ಣ 


ಶ್ರೀಯುತರಾದ ಪುಟ 
ಪಿ. ಆರ್‌. ತಿಪ್ಪೇಸ್ವಾಮಿ ೧ 


ಜಾನ್‌ ಜಿ. ಗಾಡ್‌ಫ್ರಿ 

ಅನು : ಎಡ್ವರ್ಡ್‌ ನೊರೋನ್ಹಾ ೭ 

ಎನ್‌. ಎ. ಹನುಮಂತರಾವ್‌ ೧೩ 

ಬಾಲಕೃಷ್ಣ ಸಾಮಗ ಮಲೆ ೩೩ 
ಣ ಎ 

ಎಚ್‌. ಆರ್‌. ರಘುನಾಥ- ಭಟ್‌ ೪೫ 


ಕಂಠೀರಾವ್‌ ೫೩ 
ವಿ. ಎನ್‌. ಶೇಷಗಿರಿರಾವ್‌ ೬೩ 
ಎಸ್‌. ಗುರುರಾಜಾಚಾರ್‌ ೬೯ 
ಎಚ್‌. ಎಂ, ನಾಗರಾಜು ೭೫ 


ಈ ಸಂಚಿಕೆಯ ಲೇಖನಗಾರರು 


ಶ್ರೀಯುತರಾದ 


೧ ಪಿ. ಆರ್‌. ತಿಪ್ಪೇಸ್ವಾಮಿ, ಕನ್ನಡ ಅಧ್ಯಯನ ಸಂಸ್ಥೆಯ ಜಾನಪದ ವಸ್ತು ಸಂಗ್ರಹಾಲಯದ 
ಕ್ಕೂರೇಟರ್‌ 

೨ ಎಡ್ವರ್ಡ್‌ ನೊರೋನ್ಹಾ. ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಅಧ್ಯಾಪಕರು 

೩ ಎನ್‌. ಎ. ಹನುಮಂತರಾವ್‌. ಧಾರವಾಡದ ಕರ್ನಾಟಕ ಆರ್ಟ್ಸ್‌ ಕಾಲೇಜಿನಲ್ಲಿ ಮನಶ್ಶಾಸ್ತ್ರ 
ಪ್ರಾಧ್ಯಾಪಕರು, ವಿಭಾಗ ಮುಖ್ಯರು 

೪ ಬಾಲಕ ಷ್ಣ ಸಾಮಗ ಮಲ್ಪೆ, ಸಂಶೋಧಕರು, ಇತಿಹಾಸ ಆಧ್ಯಯನ ಕೇಂದ್ರ, ಸಮಾಜ 
ಎಜಾ ನ' ಶಾಲೆ, ಜವಾಹರಲಾಲ ನೆಹರು ವಿಶ್ವವಿದ್ಯಾಲಯ, 

ಇ ವ [J 

ನವದೆಹಲಿ ೧೧೦ ೦೫೭ 

೫ ಎಚ್‌. ಆರ್‌. ರಘುನಾಥ ಭಟ್‌, ಮಾನಸಗಂಗೋತ್ರಿಯ ಪ್ರಾಚೀನ ಇತಿಹಾಸ ಮತ್ತು 
ಪುರಾತತ್ವ ವಿಭಾಗದಲ್ಲಿ ಅಧ್ಯಾಪಕರು 

೬' ಕಂಠೀರಾವ್‌, ಅಡಿಷನಲ್‌ ಡೈರೆಕ್ಟರ್‌, ಭಾಷಾ ನಿರ್ದೇಶನಾಲಯ, ಬೆಂಗಳೂರು 

೭ ವಿ. ಎನ್‌. ಶೇಷಗಿರಿರಾವ್‌, ಮಾನಸಗಂಗೋತ್ರಿಯ ತತ್ತ್ವಶಾಸ್ತ್ರ ವಿಭಾಗದಲ್ಲಿ ಅಧ್ಯಾಪಕರು 

೮ ಡಾ. ಎಸ್‌. ಗುರುರಾಜಾಚಾರ್‌, ಮಹಾರಾಜ ಕಾಲೇಜಿನಲ್ಲಿ ಪ್ರಾಚೀನ ಇತಿಹಾಸ ಮತ್ತು 
ಪುರಾತತ್ವ ವಿಭಾಗ ಮುಖ್ಯರು 

೯ ಎಚ್‌. ಎಂ. ನಾಗರಾಜು, ಹೆಗ್ಗಡದೇವನಕೋಟಿಯ ಸರ್ಕಾರಿ ಕಿರಿಯ ಕಾಲೇಜಿನ 


ಪ ್ರಿನ್ಸಿಪಾಲಶು I 


ಗಾ ತಾ 


ಜ್ಯ 4 
ಈ 
¥ 
೫ 
ತ 
ಕ 
“wy 
IS, SC 
pul Kp 
“ಳೆ ಘಿ 
4 ಸ 
4 "೫ 
ಕ 4 
k4 
4 
ಇ ಳೆ ಹ, 
po ) 
| 
4 


ಜೆ. ss ಊಂ 


ಸಿ. ಅರ್‌, ತಿಪೆ ನ್ರೀಸ್ಪಾಮಿ 


ಸ್ವರ್ಣಕಲಾನಿಪುಣ ಸಿಂಗಣ್ಣಾ ಚಾರ್ಯ 


ಪ್ರತಿ ವರ್ಷವೂ ಮೈ ಸೂರು ನಗರದ ಪ್ರಮುಖ ಆಕರ್ಷಣೆಯೆಂದರೆ ದಸರಾಮಹೋತ್ಸವ: 
ಮಹಾರಾಜರ ಕಾಲದಲ್ಲಿ ಆರಂಭವಾದ ಈ ಉತ್ಸವದ ಅಂಗವಾಗಿ ವಿಜಯದಶಮಿಯ ದಿನದಂದು 
ಜರುಗುತ್ತಿದ್ದ ಜಂಬೂಸವಾರಿಯಲ್ಲಿ ಬಳಸಲಾಗುತ್ತಿ ದ್ದ ಅಂಬಾರಿಯ ಸೌಂದರ್ಯ ಅನುಪಮವಾದದ್ದು. 
ರುಸಾವಿರ “ತೂಲೆ ಬಂಗಾರದ "ತೆಳುವಾದ ತಗಡಿನ ಹೊದಿಕೆಯಿಂದ ಕೂಡಿದ ಈ ಅಂಬಾರಿ ಬಹಳ 
SSR ನಿರ್ಮಿತವಾಗಿದೆ. ನಾಲ್ಕು ಮೂಲೆಗಳಲ್ಲೂ ಮೂರು ಮೂರರಂತೆ ಸುಂದರವಾದ 
ಕೆತ್ತನೆ ಕೆಲಸದಿಂದ ಕೂಡಿರುವ ಹನ್ನೆರಡು ಕಂಬಗಳು, ಮೇಲುಭಾಗದಲ್ಲಿ ಭವ್ಯವಾದ ಕಿರೀಟದೋಪಾ 
ದಿಯ ಗೋಪುರ, ಅದರ ಮೇಲೆ ಪಂಚಕಲಶಗಳು, ಬಳ್ಳಿಯ ವರಸೆಯ ಕೆತ್ತನೆಯಿಂದ ಕಂಗೊಳಿಸುವ 


ಸಿಂಗಣ್ಣಾಚಾರ್ಯರು ಮೈಸೂರಿನವರೇ. ಇರ್ವಿನ್‌ ರಸ್ತೆಯಲ್ಲಿ ಚಾಮರಾಜೇಂದ್ರ ಕಲಾಶಾಲೆ 
ಯಿಂದ ಜನತಾ ಬಜಾರ್‌ ಕಡೆ ಸ್ವಲ್ಪ ಮುಂದೆ ಹೋದರೆ ರಸ್ತೆಯ ಎಡಭಾಗದಲ್ಲಿ ಉನ್ನತವಾದ ಸೌಧ 
ವೊಂದು ಕಣ್ಣಿಗೆ ಬೀಳುತ್ತದೆ. ಕರ್ನಾಟಕದ ಹೆಸರಾಂತ ಕಲಾವಿದರಾದ ಶ್ರೀ ಎಸ್‌. ಎನ್‌. ಸ್ವಾಮಿ 
(ನರಸಿಂಹಸ್ವಾಮಿ)ಯವರ ಸೌಧವೆಂದೇ ಅದು ಹೆಚ್ಚು ಜನರಿಗೆ ಪರಿಚಿತವಾಗಿತ್ತು. ಇವರ ತೀರ್ಥ 
ರೂಪುರವರಾದ ಸಿಂಗಣ್ಣಾಚಾರ್ಯರ ಕಲಾಕೃತಿಗಳನ್ನು ಅನೇಕರು ನೋಡಿದ್ದಾರೆ. ಆದರೆ ಅವೆಲ್ಲ 
ಸಿಂಗಣ್ಣಾಚಾರ್ಯರೇ ರಚಿಸಿದವೆಂಬುದು ಭಹುಮಂದಿಗೆ ತಿಳಿಯದು. ಅಜ್ಞಾತ ತಪಸ್ವಿಯಂತೆ 
ಆಚಾರ್ಯರು ಕಲಾಸೇವೆ ನಡೆಸಿದವರು. 

ತೊಂಬತ್ತು ವರ್ಷಗಳ ಗಡಿಯನ್ನು ದಾಟುತ್ತಿದ್ದಾಗಲೂ ಸಿಂಗಣ್ಣಾಚಾರ್ಯರು ತಮ್ಮ ಕಲೆ 
ಯನ್ನು ಕೈಬಿಟ್ಟಿರಲಿಲ್ಲ. ನಿತ್ಯವೂ ಸಂಜೆಯ ಸಮಯದಲ್ಲಿ ಚಾಮರಾಜೇಂದ್ರ ಕಲಾಶಾಲೆಯ 
ಹಿಂಚದಿಯ ರಸ್ತೆಯಲ್ಲಿ ಹೋಗಿ ನಿಂತವರಿಗೆ ಆಚಾರ್ಯರ ದರ್ಶನ ಸಿಗುತ್ತಿತ್ತು. 

ಸಿಂಗಣ್ಣಾಚಾರ್ಯರಿಗೆ ಆರಮನೆ ಶಿಲ್ಪಕಲಾವೃತ್ತಿ ವಂಶಪಾರಂಪರ್ಯವಾಗಿ ಬಂದಿತ್ತು. ಇವರ 
ತಂದೆಯವರಾದ ನರಸಿಂಹಾಚಾರ್ಯರು ಮತ್ತು ದೊಡ್ಡಪ್ಪಂದಿರಾದ ಸಿಂಗಣ್ಣನವರು ಅರಮನೆಯ 
ಶಿಲ್ಪಿಗಳಾಗಿ ಸೇವೆ. ಸಲ್ಲಿಸಿದ್ದವರೇ. ಸಿಂಗಣ್ಣನವರು ಮುಮ್ಮ ಡಿ ಕೃಷ್ಣ ರಾಜ ಒಡೆಯರ ಪ್ರತಿಮೆ ' 
ಯನ್ನು ಬೆಳ್ಳಿಯಲ್ಲಿ ನಿ ರ್ಮಿಸಿದರು. ನರಸಿಂಹಾಚಾರ್ಯರು ಮಾಡಿದ “ಕುಸುರಿ ಕೆಲಸದ ಸ್ವ ರ್ಣಛತ್ರಿ 
ತಿರುಪತಿ ವೆಂಕಟರಮಣಸ್ವಾಮಿಯ ಪ್ರತಿಮೆಯನ್ನು ಅಲಂಕರಿಸಿದೆ. ಇವರು ತಮ್ಮ ಕಲಾಪ್ರೌ ಢಿಮೆ 
ಯಿಂದ ಮನೆತನದ ಕೀರ್ತಿಗೌರವಗಳನ್ನು ಅಚ್ಚ ಛಿಯದಂತೆ ಮಾಡಿದ್ದಾ ರೆ. 

ಸಿಂಗಣ್ಣಾಚಾರ್ಯರು ಬಾಲ್ಯ ದಲ್ಲಿ ಕಲಾಸಂಪರ್ಕ ಪಡೆದರು. ಮೈಸೂರಿನಲ್ಲಿ ಈಗ ಚಾಮ 
ರಾಜೇಂದ್ರ ಕಲಾಶಾಲೆ ಇರುವ ಸ್ಥ "ದಲ್ಲಿ ಹಿಂದೆ ಕಲೆಯನ್ನೇ ನಂಬಿ ಜೀವಿಸುತ್ತಿ ದ್ದ ವಿಶ್ವಕರ್ಮ 
ಜನಾಂಗದವರ ಕೇರಿಯಿತ್ತು. ಅಲ್ಲಿಯೇ ನರಸಿಂಹಾಚಾರ್ಯರ ಮನೆಯೂ ಇತ್ತು, . ತಂದೆ 
ಮಗನನ್ನು ಉತ್ತಮ ಶಿಲ್ಪಿಯಕನ್ನಾಗಿ | ಮಾಡಬೇಕೆಂದು ಮೊದಲಿನಿಂದಲೂ ಕನಸು ಕಂಡಿದ್ದರು. ಅವರ 
ತಾಯಿಯವರು ಮಗನ ಮನಃಪ್ರವೃತ್ತಿಗೆ ಅಡ್ಡಿಯನ್ನು ತಾರದೆ ಪ್ರೋತ್ಸಾಹಿಸುತ್ತಾ ಬಂದಿದ್ದರು. 
ಸಿಂಗಣ್ಣಾ ಚಾರ್ಯರು ಬಾಲ್ಕ ವನ್ನು ವ್ಯ ರ್ಥಗೊಳಿಸದೆ ಕಲಾಭ್ಯಾಸದಲ್ಲಿ 'ಸಾರ್ಥಕಗೊಳಿಸಿಕೊಂಡಿದ್ದ. ರು, 


೨ ಕ ಮಾನವಿಕ ಕರ್ಣಾಟಕ 


PRs ಮನೆಯ ಸುತ್ತಮುತ್ತಲೂ ಒಂದಲ್ಲ ಒಂದು ಬಗೆಯ ಕಲಾವಿದರು ಇದ್ದ ರು. ಈ ಕಲಾಜೀವಿ 
ಗಳ ಸ್ನೇಹ ಸಂಪರ್ಕ ಸಿಂಗಣ್ಣಾಃ ಚಾರ್ಯರಿಗೆ ದೊರಕಿತ್ತು. 

".ಸಡ್‌ಣ್ಣಾ ಚಾರ್ಯರ ಎಂಟನೆಯ ವಯಸ್ಸಿನಲ್ಲಿ ಇವರ ಮನಸ್ಸು ನಾಟಕ ಕಲೆಯ ಕಡೆ ಹರಿ 
ಯಿತು. ಮೈ ಸೂರಿನ ದೊಡ್ಡ ಪೇಟೆಯಲ್ಲಿ ಅದೇ ತಾನೆ ನಾಟಕ ಕಲಾಸಂಘವೊಂದು ಸ್ಮ ಏತವಾಗಿದ್ದಿತು. 
ಸಿಂಗಣ್ಣಾಚಾರ್ಯರು ನಾಟಕದಲ್ಲಿ ಪಾತ್ರ ವಹಿಸುವ ಸಾಹಸ ಮಾಡಿದರು. ಇವರ ಅಭಿನಯ ಕಲೆ 
ಯನ್ನು ನೋಡಿದವರು ಮೆಚ್ಚಿದರು. ಆಗಿನ ಕ್ರೈಸ್ತ ಪತ್ರಿಕೆಯೊಂದು ಇವರ ಭಾವಚಿತ್ರವನ್ನು 
ಪ್ರಕಟಿಸಿ ಇವರ ಅಭಿನಯ ಕೌಶಲವನ್ನು ಪ್ರಶಂಸೆಮಾಡಿ ಬರೆದಿತ್ತು. 

ಸಿಂಗಣ್ಣಾಚಾರ್ಯರ ಹತ್ತನೆಯ ವಯಸ್ಸಿನಲ್ಲಿ ತಂದೆಯವರಾದ ನರಸಿಂಹಾಚಾರ್ಯರು 
ಸ್ವರ್ಗಸ್ಥರಾಗಿ ಇಡೀ ಸಂಸಾರದ ಹೊರೆ ಶ್ರೀಯುತರ ತಲೆಯ ಮೇಲೆ ಬಿತ್ತು. 

ತಾಯಿಯವರು ಲಾಭದಾಯಕವಲ್ಲದ ನಾಟಕ ಕಲೆಯಿಂದ ಮಗನನ್ನು ಬಿಡಿಸಿ ಶಿಲ್ಪ ಕಲೆಯ 
ಕಡೆಗೆ ಅವರ ಮನಸ್ಸು ಎಳೆದರು. ಇದರ ಜೊತೆಯಲ್ಲೇ ಬಿಡುವು ದೊರೆತಾಗ ಸಂಗೀತ ವಿದ್ವಾನ್‌ 
ಚನ್ನ೦ಜಪ್ಪ ನವರ ಬಳಿ ಇವರು ಸಂಗೀತಾಭ್ಯಾಸ ಮಾಡಿದರು. ಅಲ್ಲದೆ, ತಂಜಾವೂರಿನ ಕೃ ಷ್ಣ ಸ್ವಾ ಕ 
ಯವರಲ್ಲಿಯೂ ಕೊಂಚ ಕಾಲ ಈ ಅಭ್ಯಾಸ ಸಾಗಿತು. ಆದರೆ ಕ್ರ 'ಮೇಣ ಈ ಯೂ ೬.1 
ತಗ್ಗುತ್ತಾ ಬಂದು ಆಧ್ಯಾತ್ಮದ ಕಡೆ ಮನಸ್ಸು ಹರಿಯಿತು. ಜೊತೆಜೊತೆಯಲ್ಲೇ ಶಿಲ್ಪಕಲೆಯಲ್ಲಿ 
ಆಸಕ್ತಿ ಬೆಳೆಯಿತು. ಆಧ್ಯಾತ್ಮಿಕ ಜೀವನ ಆರಂಭವಾದ ಮೇಲೆ ಇವರು ಹೊರಗಿನ ಸಂಪರ್ಕಗಳನ್ನು 
ಕಡಿಮೆಮಾಡಿಕೊಂಡರು. ಪುರಾಣಶ್ರವಣ, ಏಕಾಂತತೆಯಲ್ಲಿ ಕುಳಿತು ಶಿಲ್ಪಕಲಾಭ್ಯಾಸ ಇವುಗಳಲ್ಲಿ 
ತೊಡಗುತ್ತಿದ್ದರು. 


ಆಚಾರ್ಯರ ; ತಂದೆಯವರು ತೀರಿಕೊಂಡ ಮೇಲೆ ಇವರ ನೆರವಿಗೆ ಬಂಧುಗಳಾದ ಚಲುವಾ 
ಚಾರ್ಯರು ಮುಂದೆ ಬಂದರು. ಅರಮನೆ ಶಿಲ್ಪಿಗಳಾಗಿದ್ದ ತಮ್ಮ ದೊಡ್ಡಪ್ಪನವರೊಡನೆ ಇವರು 
ಹನ್ನೆರಡನೆಯ ವರ್ಷದಲ್ಲಿಯೇ ಅರಮನೆಗೆ ಹೋಗಿ ಕೆಲಸಮಾಡಿ ಬರುತ್ತಿದ್ದರು. ಆದ್ದರಿಂದ ಇವರ 
ತಂದೆಯವರಿಗೆ ಸಲ್ಲುತ್ತಿದ್ದ ವೇತನ ಇವರಿಗೆ ಖಾಯಂ ಆಯಿತು. ಬಾಲ್ಕದಿಂದಲೇ ಅರಮನೆ ಸಂಪರ್ಕ 
ವನ್ನಿಟ್ಟುಕೊಂಡು ಬಂದುದರಿಂದ ಶಿಲ್ಪಕಲೆಯಲ್ಲಿ ಶ್ರದ್ಧಾ ಪೂರ್ಣ ಅಭ್ಯಾಸವನ್ನು ನಡೆಸಲು ಅನುಕೂಲ 
ವಾಯಿತು. ಆಗ ಅರಮನೆಯಲ್ಲಿ ಬೆಳ್ಳಿಯ ಬಾಗಿಲುವಾಡವನ್ನು ಮಾಡಿಸಬೇಕಾದ ಸಂದರ್ಭ ಬಂದಿತು. 
ಮೈಸೂರಿನ ಅಗ್ರಗಣ್ಯ ಶಿಲ್ಪಿಗಳ ಜೊತೆಯಲ್ಲಿ ಸಿಂಗಣ್ಣಾಚಾರ್ಯರೂ ಕೆಲಸಮಾಡುವ ಸದವಕಾಶ 
ದೊರೆತು ಹೆಚ್ಚಿನ ಪರಿಶ್ರಮ ಪಡೆಯಲು ಅನುಕೂಲವಾಯಿತು. ಈ ಮಧ್ಯೆ ಆಚಾರ್ಯರಿಗೆ ಹದಿನಾರ 
ನೆಯ ವಯಸ್ಸಿನ ನಲ್ಲಿಯೇ ಲಗ್ನವೂ ಆಯಿತು. 
ಆಚಾರ್ಯರ ತಾಯಿಯವರಿಗೆ ವೇದಾಂತ ಪುರಾಣಗಳಲ್ಲಿ ಮೊದಲಿನಿಂದಲೂ ಹೆಚ್ಚಿ ನ ಆಸಕ್ತಿ 
ಯಿತ್ತು. ಇವರ ಮನಸ್ಸನ್ನು ಅಧ್ಯಾತ್ಮ ಜೀವನದತ್ತ ತಿರುಗಿಸಲು ಅವರೇ ಮುಖ್ಯ ಕಾರಣರಾಗಿದ್ದರು. 
೦೦ರ ಸಮಯದಲ್ಲಿ ಕಾರ್ಯಾರ್ಥವಾಗಿ ಮೈಸೂರಿಗೆ ಬಂದು ನಜರ್‌ಬಾದಿನ 'ಕಾಳಪ್ಪನವರ ಮಠ 
ವ ತಂಗಿದ್ದ ಬೆಂಗಳೂರಿನ ಸುಪ್ರಸಿದ್ದ ವೇದಾಂತಿ ಸಹಜಾನಂದ ಸ್ವಾಮಿಗಳ ಬಳಿಗೆ ಹೋಗಿ 
ವೇದಾಂತ ವಿಷಯದಲ್ಲಿ ಆಗಾಗ ಚರ್ಚೆ ನಡೆಸಿ ಬರುತ್ತಿದ್ದರಂತೆ. ಹೀಗೆ ತಮ್ಮ ಮಾತೃಶ್ರೀಯವ 


ರಿಂದಲೂ ಇತರ ಹಿರಿಯರಿಂದಲೂ ವೇದಾಂತವನ್ನು ತಮ್ಮ ಬಾಳಿನ ಒಂದು ಮುಖ್ಯ ಸಾಧನೆಯನ್ನಾಗಿ | 


ಇಟ್ಟುಕೊಂಟು ಬಂದಿದ್ದರು. ಆಚಾರ್ಯರು ಬದುಕಿದ್ದಾ ಗ. ಇವರನ್ನು ಡಿ ಇರ್ವಿನ್‌ ರಸ್ತೆ 
ಯಲ್ಲಿದ್ದ ಇವರ ಮನೆಗೆ ಹೋದವರು ಇವರ ಕೊಠಡಿಯಲ್ಲಿ ನೂರಾರು ವೇದಾಂತ ಗ್ರಂಥಗಳನ್ನು 
ಕಾಣಬಹುದಿತ್ತು. ಇಂಥ ಸನ್ನಿವೇಶದಿಂದ ಇವರ ಜೀವನ ನಿಷಾ ಸರಾ ತು. ಶಿಲ್ಪಕಲೆಯಲ್ಲಿ 


ಶ್ರದ್ಧಾಭಕ್ತಿಗಳನ್ನು ಹೆಚ್ಚಿ ಸಿಕೊಳ್ಳು ವುದಕ್ಕೆ ತಮ್ಮ ಈ ಆಧ್ಯಾತ್ಮಿಕ ಸಂಪರ್ಕವೇ ಕಾರಣವೆಂದು 
ಆಚಾರ್ಯರು ಅಭಿಪ್ರಾ ಯ ವ್ಯ ಕೃಪಡಿಸುತ್ತಿ ದ್ದ ರು. 


ಸ್ವರ್ಣಕಲಾನಿಪುಣ ಸಿಂಗಣ್ಣಾ ಚಾರ್ಯ ೩ 


ಆಚಾರ್ಯರ ಇಪ್ಪತ್ತೆಂಟನೆಯ ವಯಸ್ಸಿನಲ್ಲಿ ಇವರ ತಾಯಿಯವರು ಸರ್ಗಸ ರಾದರು. ಇದ 
ರಿಂದ ಇವರಿಗೆ ಜೀವನದಲ್ಲಿ ಜಿಗುಪ್ಸೆ ತಲೆದೋರಿ, ದೇಶಾಟನೆಯಿಂದ ನೆಮ್ಮದಿ ದೊರಕಿಸಿಕೊಳ್ಳಬಹು 
ದೆಂದು ಇದ್ದಕ್ಕಿದ್ದ ಂತೆಯೇ ಮೈಸೂರನ್ನು ಬಿಟ್ಟು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢಸ್ವಾಮಿಗಳ ಸನ್ನಿಧಿ 
ಯಲ್ಲಿ ಆಚಾರ್ಯರು ನಿಂತುಬಿಟ್ಟ ರು. ಈ ವಿಷಯವನ್ನು. ತಿಳಿದ ಇವರ ಬಂದುಗಳು ಹ ಹುಬ್ಬ ಳ್ಳಿ ಗೆ ಹೋಗಿ 
ಸಿಂಗಣ್ಣಾ __ಚಾರ್ಯರನ್ನು ಸಮ್ಮಾ ಜಾ ಬೂ ಬಹಳ ಕಪ್ಪ ದಿಂದ ಕರೆತಂದರು. ಈ "ವೇಳೆಗಾಗಲೇ 
ಅರಮನೆಯ ಕೆಲಸಕ್ಕೆ ಹೋಗಿ ಎರಡು ಮೂರು ತಿಂಗಳು ಕಳೆದಂಹೋಗಿತ್ತು. ಇವರ ಹಿತೈಷಿಗಳಾದ 
ಅರಮನೆಯ ಜಾ! ವೊಖ್ತೇಸರರು ಇವರ ವೃತ್ತಿಗೆ ಲೋಪ ಬಾರದಂತೆ ಕ್ರಮ ತೆಗೆದುಕೊಂಡಿದ್ದ 
ರಿಂದ ಅರಮನೆ ಕೆಲಸ ಉಳಿದುಕೊಂಡಿತು. 


ಹುಬ್ಬಳ್ಳಿಯಿಂದ ಮರಳಿ ಮೈಸೂರಿಗೆ ಬಂದ ಮೇಲೆ ಆಚಾರ್ಯರ ಜೀವನದ ಅಧ್ಯಾಯ 
ಮಾರ್ಬಟ್ಟಿತು. ಒಂದೆಡೆ ನೆರವಾಗಿ ನಿಂತು ಕಲೆಯಲ್ಲಿ ತೊಡಗುವ ಮನಸ್ಸು ಬಂತು. ಸಾಂಸಾರಿಕ 
ಜೀವನದಲ್ಲಿ ನೆಮ್ಮದಿ ನೆಲೆಸಿತ್ತು. ಮದರಾಸಿನ ಕಲಾಶಾಲೆಯಲ್ಲಿ ಆಕೃತಿ ರಚನೆಯಲ್ಲಿ ಹೆಚ್ಚಿನ ಪರಿ 
ಶ್ರಮ ಪಡೆದು ಬರಲು ಅರಮನೆಯಿಂದ ಇವರನ್ನು ಕಳುಹಿಸಲಾಗಿತ್ತು. ಆದರೆ ಅಲ್ಲಿ ಇವರು 
ಹೊಸದಾಗಿ ಕಲಿಯಬೇಕಾದುದು ಏನೂ ಇದ್ದಂತೆ ತೋರಲಿಲ್ಲ. ಅಲ್ಲಿಯ ಅಂದಿನ ಮುಖ್ಯಾಧಿಕಾರಿ 
ಗಳು ಇವರ ಕಲಾಪ್ರತಿಭೆಗೆ, ಕೈಚಳಕಕ್ಕೆ ಬೆರಗಾಗಿ, ಪ್ರೋತ್ಸಾಹಿಸುವುದಕ್ಕೆ ಬದಲಾಗಿ, ಅಸೂಯೆಯನ್ನು 
ವ್ಯಕ್ತಪಡಿಸತೊಡಗಿದರಂತೆ. ಇದರಿಂದಾಗಿ ಕೆಲವೇ ತಿಂಗಳುಗಳಲ್ಲಿ ಆಚಾರ್ಯರು ಮೈಸೂರಿಗೆ ಹಿಂದಿರುಗ 
ಬೇಕಾಯಿತು. 


ಮದರಾಸಿನಿಂದ ಮೈಸೂರಿಗೆ ಬಂದ ಮೇಲೆ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ದೇವಾ 
ಲಯದ ಗರ್ಭಗುಡಿಯ ಹಿಂಭಾಗದ ಮೂಲೆಯಲ್ಲಿರುವ ಶ್ರೀ ಗಣಪತಿ ವಿಗ್ರಹಕ್ಕೆ ಬೆಳ್ಳಿಯ ಕವಚವನ್ನು 
ಮಾಡುವ ಕೆಲಸ ಆಚಾರ್ಯರ ಪಾಲಿಗೆ ಬಂದಿತು. ಬೆಳ್ಳಿಯ ಬಾಗಿಲವಾಡ, ಚಿನ್ನದ ಕಿರೀಟ 
ಮುಂತಾದುವನ್ನು ಬಹಳ ಸುಂದರವಾಗಿ ಇವರು ರಚಿಸಿಕೊಟ್ಟರು. ಇದರಿಂದ ಇವರ ಕೀರ್ತಿ 
ಹೆಚ್ಚಿ ತು. ಒಮ್ಮೆ ಒಂದು ಪ್ರಸಂಗ ನಡೆಯಿತು. ಅರಮನೆಗೆ ಒಂದು ಸುವರ್ಣದ ಆಭರಣದ ಅಗತ್ಯ 
ಇತ್ತು. ಸಿಂಗಣ್ಣಾಚಾರ್ಯರು ಕಾಲವಿಳಂಬ ಮಾಡಬಹುದೆಂದು ತಿಳಿದು ಅದನ್ನು ಬೆಂಗಳೂರಿನ 
ಪ್ರಸಿದ್ಧ ವರ್ತಕರೊಬ್ಬರ ಕಡೆಯಿಂದ ಮಾಡಿಸಿ ತರಿಸಲಾಯಿತು. ಆದರೆ ನಾಲ್ಕಡಿ ಕೃಷ್ಣರಾಜ 
ಒಡೆಯರು ಆ ಆಭರಣವನ್ನು ಒಪ್ಪದೆ ಮತ್ತೆ ಅದನ್ನು ಕರಗಿಸಿ ಸಿಂಗಣ್ಣಾಚಾರ್ಯರಿಂದಲೇ 
ಮಾಡಿಸಿದರು. ಈ ಕೆಲಸವನ್ನು ಮೆಚ್ಚಿದ ಮಹರಾಜರು ಆಚಾರ್ಯರ ಪುತ್ರರಾದ ಶ್ರೀ ಎಸ್‌ 
ಎನ್‌. ಸ್ವಾಮಿಯವರಿಗೆ (ನರಸಿಂಹಸ್ವಾ ಮಿ) ಕೈಖರ್ಚಿಗಾಗಿ. ಐದುನೂರು ರೂಪಾಯಿಗಳನ್ನೂ 
ಭೊಂಬಾಯವನಲ್ಲಿ ಚಿತ್ರಕಲಾಭ್ಯಾಸಕ್ಕೆ ಸಂಭಾವನೆಯನ್ನೂ ಕೊಟ್ಟು ಪ್ರೋತ್ಸಾಹಿಸಿದರು. 

ಭಾರತದ ಖ್ಯಾತ ಕಲಾವಿದರೆಂದು ಹೆಸರು ಪಡೆದಿರುವ ರಾಜಾ ರವಿವರ್ಮರು ಒಮ್ಮೆ 
ಅರಮನೆಯಲ್ಲಿ ಕೆಲವು ಚಿತ್ರಗಳನ್ನು ರಚಿಸಲು ಮೈಸೂರಿಗೆ ಆಗಮಿಸಿದ್ದರು. ಆಗ ಸಿಂಗಣ್ಣಾ ಚಾರ್ಯರಿಗೆ 
ಮೂವತ್ತು ವರ್ಷ ವಯಸ್ಸು. ಅರಮನೆಯ “ಖಜಾನೆ ಅವರಣದಲ್ಲಿ ರಾರಾಜಿಸುತ್ತಿ ರುವ ನಾಗ 
- ಗಣಪತಿಯ ಸೌಂದರ್ಯವನ್ನೂ ಅದರ ಕೆತ್ತನೆಯಲ್ಲಿನ ಕೌಶಲವನ್ನೂ ಕಂಡ ರವಿವರ್ಮರು ಅದರ 
ಶಿಲ್ಪಿಯಾದ ಸಿಂಗಣ್ಣಾಚಾರ್ಯರನ್ನು ಬಹುವಾಗಿ ಪ ಸ ಶಂಸಿಸಿದರು. 

ಸಿಂಗಣ್ಣಾ ಚಾರ್ಯರ ಕೀರ್ತಿಯನ್ನು ಉಳಿಸಬಲ್ಲ ಬಹು ಮುಖ್ಯ ವಸ್ತುಗಳೆಂದರೆ ಮೈಸೂರು 
ಅರಮನೆಗೆ ಸೇರಿದ ಅಂಬಾರಿ, ಬೆಳ್ಳಿ ಯ ರಥ ಮತ್ತು ರತ್ನಸಿಂಹಾಸನ. 

ಮೈಸೂರು ಅರಸರ ಸಿಂಹಾಸನ ನಾಲ್ಕು ಸಾವಿರ ತೊಲ ಚಿನ್ನದ ಹೊದಿಕೆಯಿಂದ ನಿರ್ಮಿಸ 
ಲಾದ ಒಂದು ಅಪೂರ್ವ ಕಲಾ ಕೃತಿ, ಒಳ್ಳಿಯ ಕೆತ್ತನೆ ಕೆಲಸದಿಂದ ರಂಜಿಸುವ ಹಿಂಬದಿಯ ಗೋಪುರ, 


೪ ಮಾನವಿಕ ಕರ್ಣಾಟಕ 


ಹಂತಗಳ ಎರಡು ಕಡೆಗಳಲ್ಲೂ ಚಂದನ ಗೊಂಬೆಗಳು, ಮೇಲುಭಾಗದಲ್ಲಿ ಒಳ್ಳೆ ಯ ಕುಸುರಿ ಕೆಲಸದಿಂದ ' 
ಕೂಡಿರುವ ಛತ್ರಿ. ಸಿಂಹಾಸನದ ಒಂದೊಂದು ಭಾಗವೂ ಕಲಾಪೂರ್ಣವಾಗಿದೆ. 


ಮಹಾರಾಜರುಗಳು ವರ್ಧಂತಿಯ ಸಮಯದಲ್ಲಿ ಉಪಯೋಗಿಸುತ್ತಿದ್ದ ಬೆಳ್ಳಿಯ ರಥವೂ : 
ಇಷ್ಟೇ ಕಲಾಪೂರ್ಣವಾದ್ದು. ಇವರು ಅರಮನೆಗೆ ಸಂಬಂಧಪಟ್ಟ - ಅನೇಕ ಆಭರಣಗಳನ್ನು ಮಾಡಿ | 
ಕೊಟ್ಟಿದ್ದಾರೆ. ಅವುಗಳಲ್ಲಿ ಹಪ್ತ ರ್‌ದಾನ್‌ (ಜವಾಹಿರಿ ಕೆತ್ತನೆ ಕೆಲಸ) ಬಹು ಮುಖ್ಯವಾದುದು. 
ಇದನ್ನು ವಜ್ರ, ಪಚ್ಚೆ, ಕೆಂಪುಗಳಿಂದ ಮನೋಹರವಾಗಿ ರಚಿಸಲಾಗಿದೆ. ಸುಮಾರು ಎರಡು ಲಕ್ಷ f 
ರೂಪಾಯಿ ಬೆಲೆ ಬಾಳುವ ಈ ಅಪೂರ್ವ ವಸ್ತುವನ್ನು ರಾಜರು ನವರಾತ್ರಿ ಯ ಸಮಯದಲ್ಲಿ ಮಾತ್ರ 
ಉಪಯೋಗಿಸುತ್ತಿದ್ದ ರು. ಇದೇ ರೀತಿ ಪಾನ್‌ದಾಸ್‌, ಪನ್ನೀರ್‌ದಾನ್‌ ಮುಂತಾದುವನ್ನು ಮಾಡಿ | 
ಕೊಟ್ಟಿದ್ದರು. ಇದೇ ಅಲ್ಲದೆ ಶ್ರೀ ಚಾಮುಂಡೇಶ್ವ ರಿ ವಿಗ್ರಹದ ಎಂಟು ಹಸ್ತಗಳಿಗೂ ಸುಮಾರು ' 
ಒಂದು ಲಕ್ಷ ರೂಪಾಯಿಗಳ ಬೆಲೆ ಬಾಳುವ ಹಸ್ತ ಮತ್ತು ಬಾಹುಗಳ ತೊಡಿಗೆಗಳನ್ನು ಕೆಂಪು ಪಚ್ಚೆ 4 
ವಜ್ರಾ ದಿಗಳಿಂದ ಬಹು ಆಕರ್ಷಕವಾಗಿ ರೂಪಿಸಿಕೊಟ್ಟಿದ್ದಾ ರೆ, | 


ಎಂಟು ಸಾವಿರ ತೊಲೆಯ ಸಿಂಹಾಸನವನ್ನು ಕರಗಿಸಿ ಕೇವಲ ಆರು ಸಾವಿರ ತೊಲೆಯ ' 
ಚಿನ್ನದಲ್ಲಿ ಇಬ್ಬರು ಕೂರುವಂತೆಯೂ ಹಗುರವಾಗಿಯೂ ಸಿಂಗಣ್ಣಾಚಾರ್ಯರು ಅದನ್ನು ಬಹು y 
ಸಮರ್ಪಕವಾಗಿ ಮಾರ್ಪಡಿಸಿದುದನ್ನು ಕಂಡು ನಾಲ್ವಡಿ ಕೃಷ್ಣರಾಜ ಒಡೆಯವರು ಬಹಳ ಮೆಚ್ಚಿದರು. 
ಅದೇ ಸಂದರ್ಭದಲ್ಲಿ ಶ್ರೀ ಪರಕಾಲಸ್ವಾಮಿ ಮಠದ ರಜತ ಮಂಟಪವನ್ನು ಇವರಿಂದ 
ಮಾಡಿಸಲಾಯಿತು. 


ಮೈ ಸೂರಿನ ಶ್ರೀ ಶಂಕರಾನಂದ ಭಾರತಿ ಮಠಕ್ಕೆ ಒಂದು ಬೆಳ್ಳಿ ಯ ಪಾರ್ಥಸಾರಥಿ ರಥವನ್ನು 
ಇವರು ಮಾಡಿಕೊಟ್ಟಿದ್ದಾರೆ. ಇದು ನೋಡಲು ಸೊಗಸಾಗಿದೆ. ಎರಡು ಜೊತೆ ಕುದುರೆಗಳಿಂದ 
ಕೂಡಿರುವ ಈ ರಥ ಅಸಾಧಾರಣ ಸೌಂದರ್ಯದಿಂದ ಶೋಭಿಸುತ್ತಿದೆ. ಆಚಾರ್ಯರ ಅಪೂರ್ವ 
ಶಿಲ್ಪಕೃತಿಗಳಲ್ಲಿ ಇದೂ ಒಂದು. ಅಲ್ಲದೆ ಶ್ರೀ ಚಾಮುಂಡೇಶ್ವರಿ ದೇವಾಲಯದ ಗರ್ಭಗುಡಿಯ ಬೆಳ್ಳಿಯ 
ಬಾಗಿಲವಾಡವೂ ಆಚಾರ್ಯರ ಕಲಾನೈಪುಣ್ಯಕ್ಕೆ ನಿದರ್ಶನ, "ಸುಪ್ಪಸಿದ್ದ ಸಂಗೀತಗಾರರಾದ ವಾಸು ನದೇ 
ವಾಚಾರ್ಯರ ವೀಣೆಯ ಮೇಲೆ ಇರುವ ಒಂದು ಅಂಗುಲ ಎತ್ತ ರದ ಸರಸ್ವತಿಯ ಪುಟ್ಟ ಸುವರ್ಣ 
ವಿಗ್ರಹವೂ ಆಚಾರ್ಯರ ಕೌಶಲವನ್ನು ಸಾರುತ್ತದೆ. 


ಹೀಗೆಯೇ ಬಹುವಿಧವಾಗಿ ತಮ್ಮ ಜೀವಮಾನವನ್ನು ಕಲೆಗಾಗಿ ತೇದ ಆಚಾರ್ಯರಿಗೆ ಜಯ 
ಚಾಮರಾಜೇಂದ್ರ ಒಡೆಯರು ಸ್ವರ್ಣಕಲಾನಿಪುಣ ಎಂಬ ಬಿರುದನ್ನು ಹಲವು ವರ್ಷಗಳ 
ಹಿಂದೆ ನೀಡಿ ಗೌರವಿಸಿದರು. ಆಚಾಯ ರರು ತಮ್ಮ ಮುಪ್ಪಿನಲ್ಲೂ ಸುಮ್ಮನೆ. ಕೂತವರಲ್ಲ. ೧೯೫೬ 
ರಲ್ಲಿ ಚಿನ್ನದ ಸುಂದರ ಉಮಾಮಹೇಶ್ವರ ವಿಗ್ರ ಹವನ್ನೂ, ೧೯೫೪ರಲ್ಲಿ ಚಕ್ರಪಾಣಿ, ನಾಗಭೂಷಣ ಸ 


ಸ್ವಾಮಿ ಮುಂತುದ ಪ ಪ್ರತಿಮೆಗಳನ್ನೂ ೧೯೫೭ರಲ್ಲಿ ಭರತಪುರದ ರಾಜರಿಗಾಗಿ ರಾಮಲಕ್ಟ ಒಣಿ ಸೀತಾದಿ ' 
ಗಳಿರುವ ಪ ಶ್ರತಿಮೆಯನ್ನೂ ನಿರ್ಮಿಸಿಕೊಟ್ಟಿ ದ್ದರು. p 


KE 
ಇ. 


ತೊಂಬತ್ತು ವರ್ಷ ವಯಸ್ಸಿಲ್ಲೂ ಆಚಾರ್ಯರ ದೃಷ್ಟಿ ಬಹು ಚುರುಕ್ಕಾಗಿತ್ತು. ಗಟ್ಟಿ 
ಪದಾರ್ಥಗಳನ್ನು ಆಗಿಯುವ ಸೌಭಾಗ್ಯ ವನ್ನು ಆಗಲೂ ಅವರು ಪಡೆದುಕೊಂಡಿದ್ದ ರು. ಆಚಾರ್ಯರು 
ಕಲೆಯ ಸೇವೆಗೆ ಆರೋಗ [ವೂ ಬಹಳ ಮುಖ್ಯ ಎಂಬಂತೆ ತಮ್ಮ ಶರೀರವನ್ನು ಕಾಪಾಡಿಕೊಂಡು ಬಂದಿ 
ದ್ವರು. ಆಧ್ಯಾತ್ಮ ವಿಚಾರದಲ್ಲಿ ಆಳವಾದ ಅನುಭವವನ್ನು ಪಡೆದುಕೊಂಡಿದ್ದ ರಲ್ಲದೆ ತುಂಬಾ ವಿಚಾರ 
ಶೀಲರೂ ವಿನಯಪರರೂ ಸತ್ಯ ಸಂಧರೂ*ಆಗಿದ್ದ ರು. ಶಿಲ್ಪ ಕಲೆಯ ಬಗ್ಗೆ ಬಹು. ಗಾಢವಾಗಿ ತಿಳಿದು 
ಕೊಂಡಿದ್ದರು. ಯಾವ ವಿಚಾರವನ್ನೆ ೇ ಕುರಿತು “ಮಾತನಾಡಲು ತೊಡಗಿದರೂ ತುಂಬಾ . ಯೋಜಿಸಿ 
ವಿಮರ್ಶಿಸಿ ತೂಕಮಾಡಿ ಆಡುತ್ತಿ ದ್ದ ರು. ಸದಾ ನಗುಮೊಗದ ಇವರು ಯಾವ ಸಂಪರ್ಕವನ್ನೂ 


ಕೆ ಶಿಷ್ಯ ವೃಂದ 


ತು. ಅವರ 


ಸಿಂಗಣ್ಣಾ ಚಾರ್ಯ ಮ 


ಕ 


ಸ್ವರ್ಣಕಲಾನಿಪುಣ ಸಿಂಗಣ್ಣಾಚಾರ್ಯ ಕ ೫ 


ಹೆಚ್ಚಾಗಿ ಇಟ್ಟುಕೊಂಡಿರಲಿಲ್ಲ. ಆದರೆ ಕಾಣಬಂದವರನ್ನು ಸತ್ಯರಿಸುತ್ತಿದ್ದ ರೀತಿ ಜವರ: ಹೃದಯ 
ವೈಶಾಲ್ಯ ವನ್ನು, ಸುಸಂಸ್ಕೃ ತಿಯನ್ನು ವ್ಯಕ್ತಪಡಿಸುತ್ತಿತ್ತು. 

ಒಮ್ಮೆ (೧೯೪ ೫೭ರ) ಸಿಂಗಣ್ಣಾ 'ಚಾರ್ಯರನ್ನು ನಾನು ಸಂದರ್ಶನ ಮಾಡಿದಾಗ ಇವರೊಡನೆ 
ಕಳೆದ ಸಮಯ ಮರೆಯುವಂತಹದಲ್ಲ. ಆಚಾರ್ಯರು. ಮುಚ್ಚುಮರೆ ಇಲ್ಲದೆ ಸ ಸತ್ಯ ನುಡಿಯುವವರಾಗಿ 
ದ್ದರು. ತಮ್ಮ ಪುತ್ರ ಎಸ್‌. ಎನ್‌. ಸ್ವಾಮಿಗಳ ಕಲೆಯ ಬಗ್ಗೆ ಇವರ ಅಭಿಪ್ರಾಯವೇನೆಂದು ಕೇಳಿ 
ದಾಗ ಇವರು ನೀಡಿದ ಉತ್ತರ ಇದಕ್ಕೆ ನಿದರ್ಶನ. ಮೈ ಸೂರಿನಲ್ಲಿ \ ಇದ್ದ ಅದೇ ಹೆಸರಿನ ಇನ್ನೊಬ್ಬರು 
ಸ್ವಾಮಿಯನ್ನು ಇವರು ಯು ಅವರ ಚಿತ ಕಲೆಯನ್ನು ಮೆಚ್ಚ ಕೊಂಡರು. ಕಲಾವಿಮರ್ಶೆಯ 
ವಿಚಾರದಲ್ಲಿ ಇವರು ತಮ್ಮ ಮಗನನ್ನೇ ಆದರೂ ವಹಿಸಿಕೊಂಡು ಮಾತನಾಡಲಿಲ್ಲ. 

ಕರ್ನಾಟಕದ ಕಲಾವಿದರಿಗೆಲ್ಲ ಆಚಾರ್ಯ ಪುರುಷರಂತಿದ್ದ ಸಿಂಗಣ್ಣು ಚಾರ್ಯರು ತಮ್ಮ ಶ್ರ ದ್ದೆ 
ಕಲಾಸಕ್ತಿಗಳನ್ನು . ಕೊನೆಯ ತನಕ ಉಳಿಸಿಕೊಂಡು ಬಂದು ಎಲ್ಲರಿಗೂ 'ಆದರ್ಶಪ್ಪಾ ಯರಾಗಿದ್ದ ರು, 
ಇವರ ಕಲಾಸಾಧನೆ ಮತ್ತು ಕಲಾಸೇವೆ ಎಲ್ಲ ಕಲಾವಿದರಿಗೂ ಸ್ಫೂ ರ್ತಿದಾಯಕವಾಗಿದೆ. 


ಭಾರತದ ಇತರ ಭಾಗಗಳಲ್ಲಿರುವಂತೆ ಕರ್ಣಾಟಕದಲ್ಲೂ ಚಿತ್ರಕಲಾ ಸಂಪ್ರದಾಯ ಪ್ರಾಚೀನ 
ಕಾಲದಿಂದಲೂ ಬಂದಿದೆ. ಕನ್ನಡ ನಾಡಿನ ಚಿತ್ರಕಲೆಯ ಬಹುಭಾಗ ದೇವಾಲಯಗಳಿಗೆ ಸಂಬಂಧಿಸಿದ್ದು, 
ಮರದಲ್ಲಿ ದೇವಾಲಯಗಳನ್ನು ನಿರ್ಮಿಸುತ್ತಿದ್ದಾಗ, ಮರದಲ್ಲಿಯೇ ಮೂರ್ತಿಗಳನ್ನು ಕಡೆಯುತ್ತಿದ್ದಾಗ, 
ರಮ್ಯತೆಗಾಗಿ ಅವುಗಳ ಮೇಲೆ ಬಣ್ಣ ಮೂಡಿಸುತ್ತಿದ್ದರು. ಹಿಂದಿನ ದೇವಾಲಯಗಳಲ್ಲಿ ಉತ್ಸವ 
ಮೂರ್ತಿಯಲ್ಲದೆ ಮರದ ಮೂಲ ಮೂರ್ತಿಯಲ್ಲೇ ಎರಡು ಬಗೆ ಇರುತ್ತಿದ್ದುವು. ಧ್ರುವಬೇರ 
ಎನಿಸಿಕೊಳ್ಳುವ ಮೂಲವರಿಗೆ ಅಭಿಷೇಕವಿಲ್ಲ ; ಅದರ ಮೇಲೆ ಸ್ಥ ಶಕ್ಕೋ ಲೇಪನ ಬಳಿದು ಬಣ್ಣ ಗಳಿಂದ 
ಅಲಂಕರಿಸುತ್ತಿದ್ದರು. ನಿತ್ಯದ ಅಭಿಷೇಕ ಕ್ರಿಯೆಗಳಿಗೆ ಸ್ನಪನಬೇರ ಎನಿಸಿಕೊಳ್ಳುವ ಮೂರ್ತಿಗಳು 
ಇರುತ್ತಿದ್ದುವು. ವರ್ಣಚಿತ್ರಕಲೆಯ ಉಗಮ ಧ್ರುವಬೇರ ಮೂರ್ತಿಗಳಲ್ಲಿ ಆಯಿತು. ಪ್ರಾಚೀನ 
ಚಿತ್ರಕಲೆ ದೇವಾಲಯದಲ್ಲೇ ಆರಂಭವಾಗಿ ಬಹುಕಾಲ ಶಿಲ್ಪಕ್ಕೆ ಸಹಕಾರಿ ಮಾತ್ರ ಆಗಿದ್ದಿತು.* 


*ಕನ್ನಡ ವಿಶ್ವಕೋಶ, ಸಂ. ೪, ಪು. ೧೦೯ 


| 


ಗಾ ಳು ಸುಳು Nr 


ಮೂಲ :ಜಾನ್‌ ಜಿ. ಗಾಡ್‌ಫ್ರಿ 
ಅನುವಾದ : ಎಡ್ವರ್ಡ್‌ ನೊರೋನಾ 


ಸರ್‌ ವಿಲಿಯಮ್‌ ಜೋನ್ಸ್‌ ಮತ್ತು ಪೇರ್‌ ಕೋರ್ಡು: 
ಒಂದು ಭಾಸಾಶಾಸಿ ಸ್ತ್ರೀಯ 'ಟಿಪ್ಪ ಣೆ 


ಸರ್‌ ವಿಲಿಯಂ ಜೋನ್ಸ್‌ 1794ರಲ್ಲಿ ಕಾಲವಾಗುವ ವೇಳೆಗೆ ಇಡೀ ಯೂರೋಪ್‌ ಮತ್ತು 
ಏಷ್ಯದಲ್ಲಿ ಪ್ರಸಿದ್ಧನಾಗಿದ್ದ... ಕಷ್ಟಪಟ್ಟುಗಳಿಸಿದ ಅವನ ಕೀರ್ತಿ ಅಮೆರಿಕದವರೆಗೂ ಹರಡಿತ್ತು. 
ಅತ್ಯಂತ ಶ್ರೇಷ್ಠ ಪಾಂಡಿತ್ಯ ಗಳಿಸಿದ ತನ್ನ ಕಾಲದ ವಿದ್ವಾಂಸರ ಪೈಕಿ ಒಬ್ಬನೆಂದೂ ಕಾವ್ಯ, ಸಸ್ಯ 
ವಿಜ್ಞಾನ, ಕಾನೂನು, ತೌಲನಿಕ ಮಾನವಶಾಸ್ತ್ರ, ಪೌರಸ್ತ್ಯಸಾಹಿತ್ಯ - ಇಷ್ಟೆಲ್ಲ ವಿಭಿನ್ನ ಕ್ಷೇತ್ರಗಳಿಗೆ 
ಗಮನಾರ್ಹವಾದ ಕೊಡ.ಗೆಯನ್ನು ನೀಡಿದ ವಿದ್ವಾಂಸನೆಂದೂ ಅವನು ಖ್ಯಾತನಾಗಿದ್ದ. 
ಇಂಗ್ಲೆಂಡಿನವರು ಕಳಿಸಿದ ಆಡಳಿತಾಧಿಕಾರಿಗಳಲ್ಲಿ ಅತ್ಯಂತ ನೀತಿವಂತ, ಮಾನವೀಯತೆಯುಳ 
ವನು ಎಂಬುದಾಗಿ ಬ್ರಿಟಿಷರು ಹಾಗೂ ಭಾರತೀಯರು ಅವನನ್ನು ಮೆಚ್ಚಿದರು. ಡಾ 
ಇಂಡೋ-ಯೂರೋಪಿಯನ್‌ ಹಾಹಾಕಸ್ತ ಮತ್ತು ತೌಲನಿಕ ಭಾಷಾಶಾಸ್ತ್ರ ದ ಆರಂಭಸ್ಥಾ 
ವೆಂದು ಆಗಾಗ್ಗೆ ಉದ್ಧರಿಸಲಾದ “Third Anniversary Discourse to 
Asiatic Society of Bengal’ ಎಂಬ ಅವನ ಭಾಷಣದ ಒಂದು ಚಿಕ್ಕ ಭಾಗಕ್ಕೋಸ್ಕರವೇ 
ಅವನು ಸ್ಮರಣೀಯನಾಗಿದ್ದಾನೆ ಎಂದು ಹೇಳಬಹುದು. : ಲ್ಯಾಟಿನ್‌, ಗ್ರೀಕ್‌ ಮತ್ತು ಸಂಸ್ಕೃತ 
ಭಾಷೆಗಳ ಸಾಮಾನ್ಯ ಮೂಲವನ್ನು ಕಂಡುಹಿಡಿದ ಕಾಲದ ಕುತೂಹಲಕಾರಿ ಸನ್ನಿವೇಶಗಳನ್ನು 
ಕುರಿತ ಪ್ರಕೃತ ಲೇಖನದಲ್ಲಿ ಜೋನ್ಸನ, ಈಗಾಗಲೆ ಮಿತಿಮೊರಿದ ಅನಾದರಣೆಗೆ ಪಾತ್ರವಾಗಿದ್ದ, 
ಪ್ರಖ್ಯಾತಿಯನ್ನು ತಗ್ಗಿಸುವ ಉದ್ದೇಶವಿಲ್ಲ. ಜೋನ್ಸನ ಪ್ರತಿಭೆಯ ಪ ಕ್ರಭಾವಳಿಯಿಂದಾಗಿ 
ಅಪ್ರಸಿದ್ಧಿಯ ನೆರಳಲ್ಲೇ ಉಳಿದ ಇನ್ನೊಬ್ಬ ಪೌರಸ್ತ ವಿಷಯ ವಿದ್ವಾಂಸನಿಗೆ ಸಲ್ಲಬೇಕಾದ 
ನ್ಯಾಯವನ್ನು ಕೊಡುವುದು, ಪಾಂಡಿತ್ಯದ ಚರಿತ್ರೆಯನ್ನು ಅದೆಷ್ಟೊ ಬಾರಿ ಗೊಂದಲಮಯಗೊಳಿಸು 
ವಂಥ ಒಂದು ಅಣಕವೆನ್ನು ಬಯಲಿಗೆಳೆಯುವುದು ಇಲ್ಲಿಯ ಉದ್ದೇಶ. 
N ಬಂಗಾಳದ ಸುಪ್ರೀಂ ಕೋರ್ಟಿನ ಕಿರಿಯ ನ್ಯಾಯಾಧೀಶನಾಗಿದ್ದ ಜೋನ್ನನಿಗೆ ಬ್ರಾಹ್ಮಣ 
ಕಾನೂನು ಕಾಯಿದೆಗಳ ಖಚಿತ ತಿಳಿವಳಿಕೆಯ ಆವಶ್ಯಕತೆ ಇದ್ದುದರಿಂದ 1785ರ ಬೇಸಗೆಯ ಕೊನೆ 
ಯಲ್ಲಿ ಅವನು ಸಂಸ್ಕ )ತವನ್ನು ಕಲಿತುಕೊಳ್ಳು ವುದು ಹೆಚ್ಚು "ಕಡಿಮೆ ಅನಿವಾರ್ಯವಾಯಿತು. 
1786ರ ಜನವರಿಯಲ್ಲಿ" aie ಸೊಸೈಟಿಯ ಮೂರನೆಯ ಅಧ್ಯಕ್ಷ ಭಾಷಣವನ್ನು ಸಿದ್ಧ 
ಪಡಿಸಬೇಕು ಎನ್ನುವಷ್ಟರಲ್ಲಿ ಸಂಸ್ಕೃತದ ಅಧ್ಯಯನವನ್ನು (ಸಂಸ್ಕೃ ತ "ಅವನು ಕಲಿಯುತ್ತಿದ್ದ 


1. ಉದಾಹರಣೆಗೆ : Bloomfield Language (1933), p. 12; Jespersen: 
Language: its Nature, Development and ili ( 1922), pp. 33-34 ; ದೆ 
ಸಸೂರ್‌ : ಕರ್‌ ದೆ ಲಿಂಗ್ವಿಸ್ತಿಕ್‌ ಜೆನೆರಾಲ್‌ (1922), p.2; Pendersen, The Disco- 
very of Language “1931, p: 18 ; ಮತ್ತಿತರ 


೮ ಮಾನವಿಕ ಕರ್ಣಾಟಕ 


ಇಪ್ಪತ್ತೆಂಟನೆಯ ಭಾಷೆಯಾಗಿತ್ತು) ಕೆಲವೇ ತಿಂಗಳು ನಡೆಸಿದನಷ್ಠೆ. “On the Hindus’ 
ಎಂಬ ಶಿರೋನಾಮೆಯುಳ್ಳ ಈ ಭಾಷಣದಲ್ಲಿ ಈಗ ಪ್ರಖ್ಯಾತವಾದ ಈ ಮಾತುಗಳಿದ್ದುವು : 

“ಸಂಸ್ಕೃತ ಭಾಷೆಯ ಪ್ರಾಚೀನತೆ ಏನಿದ್ದರೂ, ಅದರ ರಷ್ಟ ಅದ್ಭುತವಾಗಿದೆ ; 
ಲ್ಯಾಟಿನಿಗಿಂತ ಸಮೃದ್ಧ. ಗ್ರೀಕಿಗಿಂತ ಪರಿಪೂರ್ಣವಾಗಿದ್ದ ಈ ಭಾಷೆ ಇವೆರಡರಕ್ಕಿಂತಲೂ ಅತ್ಯಂತ 
ಸೂಕ್ಷ್ಮವೂ ನಯವೂ ಆಗಿದ್ದು ಧಾತುಗಳಲ್ಲಿ ಮತ್ತು ವ್ಯಾಕರಣರೂಪಗಳಲ್ಲಿ ಇವೆರಡು 
ಭಾಷೆಗಳಿಗೆ ರಚನಾದೃಪ್ಟಿಯಲ್ಲಿ ಸದೃಶವಾಗಿದೆ. ಈ ಸಾದೃಶ್ಯ ಅಪ್ಪಿತಪ್ಪಿ ಯಾದೃಚ್ಛಿಕವಾಗಿ ಒದಗಿ 
ಬರಬಹುದಾದ ಸಾದೃಶ್ಯಕ್ಕಿಂತ ಹೆಚ್ಚು ಪ್ರಬಲವಾಗಿದೆ ; ಎಷ್ಟು ಪ್ರಬಲವೆಂದರೆ ಯಾವನೇ ಭಾಷಾ 
ಶಾಸ್ತ್ರಜ್ಞನಾಗಲಿ ಈ ಮೂರು ಭಾಷೆಗಳನ್ನು ಪರಿಶೀಲಿಸಿದ ಮೇಲೆ, ಇವು ಒಂದೇ ಸಾಮಾನ್ಯ ಮೂಲ 
ದಿಂದ ಹುಟ್ಟಿ ಬಂದಿವೆ ಎಂದು ನಂಬದಿರಲಾರ. (ಈ ಮೂಲ ಪ್ರಾಯ; ಈಗ ಇಲ್ಲ.) ಬಹು ಭಿನ್ನವಾಗಿ 
ರುವ ನುಡಿಗಟ್ಟುಗಳೊಡನೆ ಸಂಯೋಜಿತವಾಗಿದ್ದರೂ ಗಾತಿಕ್‌ ಮತ್ತು ಕೆಲ್ಟಿಕ್‌ ಭಾಷೆಗಳು ಸಂಸ್ಕೃತ 
ಭಾಷೆಯೊಡನೆ ಅದೇ ಮೂಲದಿಂದ ಬಂದಿದ್ದುವು ಎಂದು ಊಹಿಸಲು ಇಂತಹದೇ, ಆದರೆ ಅಷ್ಟು 
ಪ್ರಬಲವಾಗಿರದ, ಇನ್ನೊಂದು ಕಾರಣವಿದೆ. ಪರ್ಷಿಯ ದೇಶದ ಹಳಮೆಗಳ ಯಾವುದೇ ಪ್ರಶ್ನೆ 
ಯನ್ನು ಚರ್ಚಿಸುವುದಕ್ಕೆ ಈ ಸಭೆ ಸೂಕ್ತ ಸ್ಥ್ಯಾನವೆನಿಸಿದರೆ ಹಳೆಯ ಪರ್ಷಿಯನ್‌ ಭಾಷೆಯನ್ನು ಇದೇ 
ಕುಟುಂಬಕ್ಕೆ ಸೇರಿಸಬಹುದು.” 

ಜೋನ್ಸನ ಭಾಷಣದ ವಿಶಾಲ ವ್ಯಾಪ್ತಿಯೊಳಗೆ ಈ ಹೇಳಿಕೆ "" ತೌಲನಿಕ 
ಮಾನವಶಾಸ್ತ್ರದಲ್ಲಿ ಇವನು (ಜೋನ್ಸ್‌) ಕಲ್ಪಿಸಿದ ಗುರುತರ ಹಾಗೂ ಹೆಚ್ಚು ಗಮನಾರ್ಹ 
ಸಿದ್ಧಾಂತ ಮಂಡನೆಯ ತರ್ಕದಲ್ಲಿ ಒಂದು ಇಟ್ಟಿಗೆ,'' ಅಷ್ಟೆ ಎಂದು ಅವನ ಜೀವನ ಚರಿತ್ರೆಯನ್ನು 
ಬರೆದ ಗಾರ್ಲೆಂಡ್‌ ಕ್ಕಾನನ್‌ ಹೇಳಿದ್ದಾನೆ. ಪ್ರಪಂಚದ ಪ್ರಮುಖ ಬುಡಕಟ್ಟುಗಳನ್ನು ಚರ್ಚಿಸಿ ಅವು 
ಗಳ ಉತ್ಪತ್ತಿಯ ಪ್ರಶ್ನೆಯನ್ನು ಉತ್ತರಿಸಿ ಮುಕ್ತಾಯಗೊಳ್ಳಲಿದ್ದ ಐದು ಭಾಷಣಗಳ ಮಾಲಿಕೆ 
ಯಲ್ಲಿ ಈ ಮೂರನೆಯ ಅಧ್ಯಕ್ಷ ಭಾಷಣ ಮೊದಲನೆಯದಾಗಿತ್ತು. ಹದಿನೆಂಟನೆಯ `ಶತಮಾನದವರ 
ಮನೋಭಾವದ ವೈಜ್ಞಾನಿಕ ಅಶಾಭಾವನೆಯ ಫಲವಾಗಿ ಹುಟ್ಟಿದ, ಇಷ್ಟು ವ್ಯಾಪಕವಾಗಿ ಚಾಚಿದ್ದ 
ಯೋಜನೆಯಲ್ಲಿ ತನ್ನ ಭಾಷಾಶಾಸ್ತ್ರೀಯ ಸಿದ್ಧಾಂತ ಮಂಡನೆಗೆ ಬೇಕಾದ ಸಾಕ್ಷ್ಯಗಳನ್ನು ಸಂಗ್ರಹಿಸುವ 
ಗೋಜಿಗೆ ಜೋನ್ಸ್‌ ಹೋಗಲಿಲ್ಲ ಎಂದೆನಿಸುತ್ತದೆ-ಮುಂದೆ ನಡೆಸಬಹುದಾದ ತನ್ನ ಸ್ವಂತ ಅಧ್ಯ 
ಯನಕ್ಕೆ ಇದು ಸಾಕಷ್ಟು ಉಪಯುಕ್ತ ವಿಷಯವೆಂದೂ ಆವನು ಭಾವಿಸಲಿಲ್ಲ. ಹಾಗೆ ನೋಡುವು 
ದಾದರೆ ತಮ್ಮ ಹೊಸ ತೌಲನಿಕ ವಿಧಾನವನ್ನು ಉಪಯೋಗಿಸಿ 1816ರಲ್ಲಿ ಮೃತ ಮಾತೃಭಾಷೆಯನ್ನು 
ಅನುಮಿತಿಗೊಳಿಸಿದ ಫ್ರೀಡ್‌ರಿಚ್‌ ಫೊನ್‌ ಶ್ಲೆಗೆಲ್‌, ಫ್ರಾಂಜ್ಜ್‌ ಬಾಪ್‌- ಇಂಥ ಉದಯೋನ್ಮುಖ 
ಜರ್ಮನ್‌ ಭಾಷಾಶಾಸ್ತ್ರ ಪರಿಣಿತರ ಸಾಧನೆಯನ್ನು ಮೊದಲೇ ತಿಳಿದುಕೊಳ್ಳುವುದು ಸಾಧ್ಯವಾಗಿದ್ದರೆ 
ಅದೊಂದು ವಿಶೇಷ ಸಾಧನೆ ಎಂದು ಜೋನ್ಸ್‌ ಆಶ್ಚರ್ಯ ಮೆಚ್ಚಿಕೆಗಳನ್ನು ಸೂಚಿಸುತ್ತಿದ್ದನೇ 
ಎಂಬುದು ಸಂದೇಹಾಸ್ತದವಾಗಿದೆ. ಏಕೆಂದರೆ ಭಾಷೆಗಳನ್ನು ಭಾಷೆಗಳಿಗೋಸ್ಕರ ಮಾತ್ರ ಅಧ್ಯಯನ 
ಮಾಡುವಷ್ಟು ಯೋಗ್ಯತೆ ಅವಕ್ಕಿಲ್ಲ. ಅವಕ್ಕಿಂತ ಮೇಲ್ಮಟ್ಟದ ಉದ್ದೇಶಕ್ಕಾಗಿ ಮಾತ್ರ ಅವನ್ನು 
ಅಧ್ಯಯನ ಮಾಡಬೇಕು: ಇದು ಜೋನ್ಸ್‌ ಸದಾ ಸಮರ್ಥಿಸುತ್ತಿದ್ದ ಒಂದು ಆಭಿಪ್ರಾಯವಾಗಿತ್ತು.* 


—————e 


* The Works of Sir William Jones, ed. Lord Teignmouth (Lon- 


don; 1807), 111, 34 
* Garland Cannon, Oriental Jones (London, 1964), p. 142 
ಜೋನ್ಸನ ಮಾತುಗಳು ; “ಭಾಷೆಗಳೆಂದರೆ ನಿಜವಾದ ವಿದ್ವುತ್ತನ್ನು ಪಡೆಯಲು ಬೇಕಾದ 


ಕೇವಲ ಉಪಕರಣಗಳು ಎಂದು ನಾನು. ಯಾವಾಗಲೂ ಭಾವಿಸಿದ್ದೇನೆ ; ವಿದ್ವತ್ತಿಗೂ ಭಾಷೆಗಳಿಗೂ 
ಅಭೇದವನ್ನು ಕಲ್ಪಿಸುವುದು ತಪ್ಪು.” Works, 111, 7 


4 


ಸರ್‌ ವಿಲಿಯಂ ಜೋನ್ಸ್‌ ಮತ್ತು ಪೇರ್‌ ಕೋರ್ಡು : ಒಂದು ಭಾಷಾಶಾಸ್ತ್ರೀಯ ಟಪ್ಪಣಿ ೯ 


ತನ್ನ ಜೀವಮಾನ ನದುದ್ಧಕ್ಕೂ ಪೌರಸ್ತ್ಯ ವಿಷಯಗಳ ಅಧ್ಯಯನವನ್ನು ಜೋನ್ಸ್‌ ಕೈಗೊಂಡಿದ್ದ ನಿಜ. 

ಆದರೆ ಸಾಂಸ್ಕೃತಿಕ ವಿನಿಮಯವನ್ನು "ಬೆಳೆಸಿಕೊಳ್ಳುವುದು ಆ ಅಧ್ಯಯನದ ಸತತೋ ಶ್ಲೇಶವಾಗಿತ್ತು, 
ಅದರಲ್ಲೂ ಸಂಸ್ಕೃತವನ್ನು ಕಲಿಯುವುದಕ್ಕೆ ಬ್ರಿಟಿಷರ ಆಳಿ ಕೆಯಲ್ಲಿರುವ ಭಾರತೀಯರ ಬಗೆಗಿನ 
ಹಿತೈಷಿ ಮನೋಭಾವ ವಿಶೇಷ ಕಾರಣವಾಗಿತ್ತು. 

“Third Anniversity Discoure ” ಭಾಷಣಕ್ಕೆ ಸುಮಾರು ಇಪ್ಪತ್ತು ವರ್ಷ 
ಗಳ ಹಿಂದೆ ಕಲ್ಕತೆಯ ಕೆಳಗಡೆ ಭಾರತದ ಪೂರ್ವಕರಾವಳಿಯಲ್ಲಿರುವ ಪಾಂಡಿಚೆರಿ ಮತ್ತು ಫ್ರಾನ್ಸಿನ 
ಪ್ಯುರಿಸ ತು ಪಟ್ಟಣಗಳ ನಡುವೆ ತುಂಬ ವಿಳಂಬವಾಗಿ ಸಾಗುತ್ತಿದ್ದ ಕಡಲ ಅಂಚೆಯ 
ಮೂಲಕ ಒಂದು ಪತ ವ್ಯವಹಾರ ಆರಂಭವಾಯಿತು. ಇದು 1767ರ ಮಾತು. ಮಧುರೆಯ 
ಫ್ರೆಂಚ್‌ ಜೆಜ್ಜಿಟ್‌ ಮಿಶನಿನ ಸುಪೀರಿಯರ್‌ ಆಗಿದ್ದ, ಎಪ್ಪತ್ತಾರು ವರ್ಷ ವಯಸ್ಸಿನಪೇರ್‌ ಗಾಸ್ತೊಂ 
ಇ ವ ಕ್ರ ಸ ಸಂದೇಶವನ್ನು ಭಾರತೀಯ ಮನೋಭಾವಕ್ಕೆ ಸರಿಯಾಗಿ ವ್ಯಾಖ್ಯಾ 
ನಿಸುವ ಆವಶ್ಯಕತೆಯಿಂದಾಗಿ ಸಂಸ್ಕೃ ತವನ್ನು ಅಧ್ಯಯನ ಮಾಡುವ ಅನಿವಾರ್ಯತೆ ಬತ. 
ಫ್ರಾನ್ಸಿನ " ಅಕಾಡೆಮಿ ದೆ ಇನ್‌ ಪ ಯೊಂ ಎ ಬೆಲ್‌ಲೆತ್ರ್‌” ಎಂಬ ವಿದ್ವತ್‌ ಪರಿಷತ್ತಿನ ಆಬ್ಬೆ 
ಬಾರ್ತೆಲೆಮಿ ಎಂಬವನು ಸಂಸ್ಕತ ಭಾಷೆಯನ್ನು ಕುರಿತಂತೆ ಮಾಹಿತಿಯನ್ನು ಮತ್ತು ಪಾಂಡಿತ್ಯ 
ಪೂರ್ಣ ಬರಹಗಳನ್ನು ಕಳಿಸಬೇಕೆಂದು ಕೇಳಿಕೊಂಡಾಗ, ಪೇಠ್‌ ಕೋರ್ಡು ತನ್ನ ಉತ್ತರದ ಜತೆಯಲ್ಲಿ 
ಲ್ಯಾಟಿನ್‌ ಗ್ನಿ ಗ್ರೀಕ್‌ಗಳೊಡನೆ ಸಂಸ್ಕೃ ತ ಪಡೆದಿದ್ದ ಗಮನಾರ್ಹ ಸಾದೃಶ್ಯವನ್ನು ಕುರಿತು ಒಂದು ಸಂಕ್ಷಿಷ್ತ 

ಟಿಪ್ಪಣಿಯನ್ನು, ಅಡಿ ಟಿಪ್ಪ ಗಳನ್ನು ಸೇರಿಸಿ ಅಕಾಡೆಮಿಯ ಪೌರಸ್ತ್ರ (ವಿಷಯಗಳ ವಿದ್ವಾ ಂಸರಿಗೋ 
ಸ್ಕರ ಕಳಿಸಿದ. ಇದರಲ್ಲಿ ತನ್ನ ವಾದಕ್ಕೆ ನಿದರ್ಶನವಾಗಿ ಪದಗಳ ಷಟ್ಟಿ ಯನ್ನು ಇಟ್ಟ. ಜು ಪಟ್ಟಿಗೆ 

ಸಂಬಂಧಿಸಿದಂತೆ ವ್ಯಾ ಕರಣದ ಹಾಗೂ ಧ್ವನ್ಯಾತ್ಮ! ತ್ಮಕ ಸಂಬಂಧಗಳನ್ನು ಚರ್ಚಿಸುವ ಹದಿಸಂಟು ಸಂ 
ಧನಾತ್ಮಕ ಟಪ್ಪ ಣಿಗಳಿದು _ ವು. ಕೊನೆಗೆ ಆತ ಒಂದು ಪ ಪ್ರಶ್ನೆಯನ್ನು ಕೇಳಿದ್ದ : 'ಗ್ರೀಕ್‌ ಮತ್ತು ಲ್ಯಾಟಿನ್‌ 
ಭಾಷೆಗಳಲ್ಲಿ ಅದರಲ್ಲೂ ಲ್ಯಾಟಿನ್‌ ಭಾಷೆಯಲ್ಲಿ ಸಂವಾದಿ "ಪದಗಳನ್ನು ಪಡೆದಿರುವ ಅಷ್ಟೊಂದು 
ಪದಗಳು. ಸಂಸ್ಕೃತದಲ್ಲಿ ಇರುವುದು ಹೇಗೆ? “* ತನ್ನ ಪ್ರಶ್ನೆಯನ್ನು ತಾನೇ ಉತ್ತರಿಸಿ ಆರು ಪರಿ 
ಹಾರಗಳನ್ನು ಸೋಚ ಅವುಗಳಲ್ಲಿ ಐದನ್ನು ನಿರಾಕರಿಸಿದ: ವಾಣಿಜ್ಯ. ವಿದ್ವಾಂಸರ ನಡುವಣ ಸಾಮಾಜಿಕ 
ಸಂಬಂಧ, ಜನತೆಗಳಿಗಿರುವ ಪರಸ್ಪರ ಸ ಸಾಮೀಪ್ಯ. ಧರ್ಮ ಮತ್ತು ಅಕ್ಷ: ಮಣ. ಆದುದರಿಂದ ಈ 
ಭಾಷೆಗಳಿಗೆ ಒಂದು ಸಾಮಾನ್ಯ ನಲಿವರು ಸರಿಯಾದ ಪರಿಹುರವೆಂದೆನಿಸುತ್ತದೆ ಎಂಬ 
ತೀರ್ಮಾನಕ್ಕೆ ಬಂದ? ಒಂದು ಸಾಮಾನ್ಯ ಮೂಲ ಎಂಬ ಮಾತುಗಳನ್ನು ಅವನು ಹೇಗೆ ಆರ್ಥ 
ಮಾಡಿಕೊಂಡಿದ್ದ ಎಂಬುದನ್ನು ಕೆಳಗಿನ ಅವತರಣಿಕೆಯಿಂದ ತಿಳಿದುಕೊಳ್ಳಬಹುದು. 


“ಜನರಿಗೆಲ್ಲ ಅಪ್ಪಣೆಯಾದಂತೆ, ಅವರು ಪ್ರಪಂಚದ ನಾನಾ ಭಾಗಗಳಿಗೆ ಹೋಗಿ ನೆಲಸುವಂತೆ 
ಅವರನ್ನು ನಿರ್ಬಂಧಪಡಿಸಲು ಅವರ ಭಾಷೆಯಲ್ಲಿ ಅವನು (ದೇವರು) ಉಂಟುಮಾಡಿದ ಗೊಂದಲದ 
ರೂಪದ ಒಂದು ಆಶ್ಚ ರ್ಯಕರ ಪವಾಡವೇ ಬೇಕಾಯಿತು. ಆದರೆ ಏಕರೂಪವುಳ್ಳ ಕೆಲವಾದರೂ ಪದ 
ಗಳೂ ಎಲ್ಲಾ ಹೊಸಭಾಷೆಗಳಲ್ಲಿ ಉಳಿಯದಷ್ಟು ಆ ಗೊಂದಲ ಪೂರ್ತಿಯಾಗಿತ್ತೆ ಸೆನಾರ್‌ ತಪ್ಪಲಲ್ಲಿ 
ಟು ಜನಗಳು ಒಬ್ಬನ ಮಾತನ್ನು ಇನ್ನೊ ಬ್ಬ ಅರ್ಥಮಾಡಿಕೊಳ್ಳದ ಹಾಗೆ ಆಗಬೇಕಾದರೆ 

ಷ್ಟೆಲ್ಲ ಗೊಂದಲ ಅನಾವಶ್ಶ ಕವಾಗಿತ್ತು. ಫ್ರೆಂಚ್‌ "ಮತ್ತು ಇಟಾಲಿಯನ್‌ ಭಾಷೆಗಳಲ್ಲಿ ಸದೃಶರೂಪ 


ಠಿ `(ಒಸ್ತುಆ ಎ) "ಮೆಮುಆರ್ಸ್‌ ದೆ ಲಾ'ಕೆದ್‌ಮಿ ದೆ ಇನ್‌ಸ್ಕ್ರಿಪ್ಸಿಯೊಂ ಎ ಬೆಲ್‌ಲೆತ್ತ್‌?; 
XLIX (1784-1793), 647-697 - ಇಲ್ಲಿ ಈ ಪತ್ರ ವ್ಯವಹಾರವನ್ನು ನೋಡಬಹುದು. 

6 ಅಲ್ಲಿಯೇ, p. 659 

7 ಅಲ್ಲಿಯೇ, p. 660 


ಾ 
೧೦ ಕ ಮಾನವಿಕ ಕರ್ಣಾಟಕ 
ಗಳಿಲ್ಲವೆ ? ಇದ್ದರೂ ಹಠಾತ್ತನೆ ರೋಮ್‌ ನಗರಕ್ಕೆ ಸ್ಥಳಾಂತರಗೊಂಡ ಫ್ರೆಂಚ್‌ ನಿವಾಸಿ ಕಿವುಡ 
ನಾಗಿದ್ದಂತೆ. ಮೂಕನಾಗಿದ್ದಂತೆ ಇರುತ್ತಾನೆ. ಅವನು (ಅಲ್ಲಿಯ ಭಾಷೆಯನ್ನು) ಅರ್ಥಮಾಡಲಾರ, 
ಅವನನ್ನು (ಅವನ ಭಾಷೆಯನ್ನು) ಅಲ್ಲಿಯವರು ಅರ್ಥಮಾಡಲಾರರು. 

“ಇಲ್ಲಿ ಕೇಳಿದ ಪ್ರಶ್ನೆಗೆ ಇದು ಸರಳವಾದ ಉತ್ತರವಾಗಲಾರದೆ ? ಹೊಸ ಭಾಷೆಗಳಲ್ಲಿ 
ಅನೇಕ ಸಂವಾದಿ ಪದಗಳು ಉಳಿದುವು ; ಕಾಲಕ್ರಮೇಣ ಬಹು ದೊಡ್ಡ ಸಂಖ್ಯೆಯಲ್ಲಿ ಇಂಥ ಪದಗಳು 
ನಷ್ಟವಾದುವು ; ಇನ್ನು ಕೆಲವು ಗುರುತಿಸಲಾರದಷ್ಟು ವಿಕೃತಿಗೊಂಡುವು ; (ಭಾಷೆಗಳ) ಸಾಮಾನ್ಯ 
ಮತ್ತು ಪ್ರಾಚೀನ ಸೋದರತ್ವದ ಚಿರಸಾಕ್ಷಿಯಾಗುವಂತೆ ಕೆಲವು ಪದಗಳು ಈ ದುರ್ಗತಿಯಿಂದ 
ಪಾರಾಗಿ ಉಳಿದುವು”*. 

ಬೈಬಲಿನ ಜೆನೆಸಿಸ್‌ ಪುಸ್ತಕದ ಹೇಳಿಕೆಗಳೊಡನೆ ಪದಶಃ ಏಕಾಭಿಪ್ರಾಯವನ್ನು ಇಟ್ಟುಕೊಳ್ಳ 
ಬೇಕೆಂಬ ಆತಂಕದಲ್ಲಿ ಬೇಬಲ್‌ ಪ್ರಕರಣದ ಅನಂತರ ಅದು ವಿವಿಧ, ಪರಸ್ಪರ ಸಂಬಂಧವನ್ನು ಪಡೆದ, 
ಕಾಲಕಳೆದಂತೆ ಹೆಚ್ಚು ಹೆಚ್ಚಾಗಿ ದೂರ ಸರಿದ ಭಾಷೆಗಳಾಯಿತೆಂದೂ, ಇವುಗಳ ಪೈಕಿ ಲ್ಯಾಟಿನ್‌ ಗ್ರೀಕ್‌ 
ಸಂತೃತಗಳಿದ್ದುವೆಂದೂ ಕೋರ್ಡು ಸಿದ್ಧಾಂತವನ್ನು ಮಂಡಿಸಿದ. ಆ ಕಾಲದಲ್ಲಿ ಪ್ರಚಲಿತವಿದ್ದ ಮಾನವನ 
ಇತಿಹಾಸದ ಬಗೆಗಿರುವ ಕೆಲವು ವಿಜ್ಞಾನಪೂರ್ವ ಕಲ್ಪನೆಗಳಿಗೆ - ಜೋನ್ಸ್‌ ತನ್ನ “Discourse” 
ಗಳಲ್ಲಿ ಅನೇಕ ವೇಳೆ ಬಲಿಬಿದ್ದಂತೆ-ಪೇರ್‌ ಕೋರ್ಡು ಬಲಿ ಬಿದ್ದದ್ದು ಅವನು ಬೈಬಲ್‌ ಧರ್ಮಗ್ರಂಥ 
ವನ್ನು ಈ ರೀತಿಯಲ್ಲಿ ವಾಖ್ಯಾನಿಸಿರುವುದಕ್ಕೆ ಒಂದು ಕಾರಣ. ಆದರೂ ಅವನ ಮೂಲಭೂತ ಒಳ 
ನೋಟ ಜೋನ್ಸನ ತಿಳಿವಳಿಕೆಯಷ್ಟೆ ಕ್ರಾಂತಿಕಾರಿಯಾಗಿತ್ತು ಎಂಬುದು ನಿಜ : ಇವು "“ಭಗಿನಿ” ಭಾಷೆ 
ಗಳು ; ಯಾವುದೋ ಒಂದು ಸಾಮಾನ್ಯ ಪ್ರಾಕ್‌ ಮೂಲದಿಂದ ಏಕಕಾಲದಲ್ಲಿ ಪಕ್ಕ ಪಕ್ಕದಲ್ಲಿಯೇ- 
ಒಂದರಿಂದ ಇನ್ನೊಂದು, ಅದರಿಂದ ಮತ್ತೊಂದು ಹುಟ್ಟಿ ಬಂದದ್ದಲ್ಲ. -ಬೆಳೆದುಬಂದವು. 


ಜೋನ್ಸನ ಆಭಿಪ್ರಾಯ ಪ್ರಕಟವಾಗುವ ಇಪ್ಪತ್ತು ವರ್ಷಗಳ ಮೊದಲು ವ್ಯಕ್ತವಾದ ಮತ್ತು 
ಭಾಷಾಶಾಸ್ತ್ರದ ದೃಷ್ಟಿಯಲ್ಲಿ ಜೋನ್ನನಿಗಿಂತ ಹೆಚ್ಚು ಖಚಿತವಾದ ಸಾಕ್ಷ್ಯ, ಪುರಾವೆಗಳನ್ನು ಒದಗಿಸಿದ 
ಈ ಅಭಿಪ್ರಾಯಕ್ಕೆ ಜೋನ್ಸನ ಹೇಳಿಕೆಗೆ ದೊರೆತಷ್ಟು ಸಾರ್ವಜನಿಕ ಮನ್ನಣೆ ಏಕೆ ಸಿಗಲಿಲ್ಲ? ಲಭ್ಯ 
ದಾಖಲೆಗಳಿಂದ ಈ ವೃತ್ತಾಂತವನ್ನು ಹೀಗೆ ಪುನರ್ರಚಿಸಬಹುದುಳೆ : 
ತಾನು ಆಗ ಕೈಗೊಂಡಿದ್ದ ಇತರ ಭೂಖನನ ಯೋಜನೆಗಳಲ್ಲಿ ವಿಶೇಷವಾಗಿ ಮಗ್ನನಾದ ಅಬ್ಬೆ 
ಬಾರ್ತೆಲೆಮ್ಮಿ ಕೋರ್ಡು ಪತ್ರಗಳನ್ನು ಅಂಕೆತಿ ದ್ಯುಪೆರೊಂ ಎಂಬವನ ವಶಕ್ಕೆ ಒಪ್ಪಿಸಿದ. ಇವನೂ 
| ಅಕಾಡೆಮಿಯ ಸಡಸ್ಯ. ಇಂಗ್ಲೆಂಡಿನಲ್ಲಿ ವಿಲಿಯಂ ಜೋನ್ಸ್‌ ಇದ್ದಂತೆ ಫ್ರಾನ್ಸಿನಲ್ಲಿ ದ್ಯುಪೆರೊಂ 
ಖ್ಯಾತನಾಗಿದ್ದ; ಮಾತ್ರವಲ್ಲ, ಜೋನ್ಸನ ತೀವ್ರ ಪ್ರತಿಸ್ಪರ್ಧಿಯೂ ಆಗಿದ್ದ. ಪೌರಸ್ತ್ಯ ವಿಷಯಗಳ 
ಅಲ್ಲಿಯೇ, p. 664 
೨. “ಮೆಮುಲರ್ಸ್‌? ಗಳ ಪ್ರಕಟನೆಯ ಚರಿತ್ರೆಯನ್ನು “ಲೆ ತ್ರವೊ ದೆ ಲಾ' ಕೆದೆದೆಮಿ ದೆ ಇನ್‌ 
ಸ್ಫಿಪ್ಲಿಯೊಂ ಎ ಬೆಲ್‌ ಲೆತ್ತ್‌* (Paris. 1947) - ಇದರಲ್ಲಿ ನೋಡಬಹುದು ; ದ್ಯುಷೆರೊನನ 
ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು “ಬಯಾಗ್ರಫೀ ಯುನಿವರ್ಸೆಲ್‌? ಮತ್ತು ಕ್ಯಾನನನ 
Oriental Jones- ಇವುಗಳಿಂದ ಸಂಗ್ರಹಿಸಲಾಗಿದೆ ; ಕೋರ್ಡು ಮತ್ತು ಜೆಜ್ಜಿ ತಟಿರಿಗೆ ಸಂಬಂಧ 
ಪಟ್ಟ ವಿಷಯಗಳವ್ನು D. Ferroli, S.J., The Jesuits in Malabar, Vol. 11 
(Bangalore, India, 1951), ಮತ್ತು Ludwig Koch, S. J., “ಜೆನ ಟೆನ್‌ ಲೆಕ್ತಿ 
ಕೊನ್‌” (Paderborn. Germany. 1934) - ಇವುಗಳಲ್ಲಿ ನೋಡಬಹುದು. “ಮಮುಆರ್‌? 
ಗಳನ್ಲದ್ದ ಇತ ತ” ದ್ಯುಪೆರೊನನ ಸಂಪಾದಕೀಯ ಟಿಪ್ಪಣಿಗಳಿಂದ ಕೋರ್ಡು - ದ್ಯುಪೆರೊನ್‌ 
ಶ್ರ ಬ್ಯಬಹಾರದ ತಾರೀಕುಗಳು ಮತ್ತು ಸಂದರ್ಭಗಳು ಗೊತ್ತಾಗುತ್ತವೆ, 


ಸರ್‌ ವಿಲಿಯಂ ಜೋನ್ಸ್‌ ಮತ್ತು ಪೇರ್‌ ಕೋರ್ಡು : ಒಂದು ಭಾಷಾಶಾಸ್ತ್ರೀಯ ಟಿಪ್ಪಣಿ ೧೧ 


ಅಧ್ಯಯನದಲ್ಲಿ ಮೊದಲಿಗನಾದ ಇವನು ಹಲವು ಪರ್ಷಿಯನ್‌ ಹಸ್ತ ಪ್ರತಿಗಳನ್ನು ಸಂಗ್ರಹಿಸಿ, ಸಂಪಾ 
ದಿಸಿ, ಭಾಷಾಂತರಿಸಿ ಶಾಶ್ವತವಾದ ಕೆಲಸ ಮಾಡಿದ್ದ. ಅತಿ ಅಹಂಭಾವವುಳ ೈವನೆಂಬ ಅಪಖ್ಯಾತಿಗೂ 
ಪಾತ್ರನಾಗಿದ್ದ. 19 ಬಿಬ್ಲಿ ಯಾತೆಕ್‌ ರಾಯಾಲ್‌ನಲ್ಲಿ ತನ್ನದೇ ಆದ ಹಸ್ತಪ್ರತಿಗಳ ಕೆಲಸದಲ್ಲಿ ಎಡೆ 
ಬಿಡದೆ ಮಗ್ನನಾದ ಇವನು ಕೋರ್ಡುಗೆ ಬರೆದ ಪತ್ರಗಳಲ್ಲಿ ತನ್ನ ಅಧ್ಯಯನಕ್ಕೆ ಬೇಕಾದ ವಿಷಯ 
ಗಳನ್ನಷ್ಟೆ ಕೇಳಿದ, ಮೇಲೆ ಹೇಳಿದ 1767ರ ಪತ್ರ ಹಾಗೂ ಟಿಪ್ಪಣಿಗೆ ಉತ್ತರವಾಗಿ ದ್ಯುಪೆರೊ 
ಕೋರ್ಡುವಿಗೆ ಕಳಿಸಿದ್ದ ಮುಖ್ಯ ಜವಾಬು ಎಂದರೆ ತನಗೆ ಬೇಕಾದ ಪುಸ್ತಕಗಳ ಹಾಗೂ ಮಾಹಿತಿಯ 
ಒಂದು ಪಟ್ಟಿ! ಕೋರ್ಡುವಿನ ತೀರ್ಮಾನಗಳ ಬಗೆಗೆ ತನ್ನ ಒಪ್ಪಿ ್ವಗೆಯನ್ನು ಸೂಚಿಸುವ ಕೆಲವು 
ಮಾತುಗಳನ್ನು ಮಹಾ ಅನುಗ್ರಹವೆಂಬ ಧಾಟಿಯಲ್ಲಿ ಸಾಂದರ್ಭಿಕವಾಗಿ ಸೇರಿಸಿದನಷ್ಟೆ. ದ್ಯೂಪರೊನನ 
ಮಾತಿನ ವಿಷಯ ಹಾಗೂ ಧಾಟಿಯನ್ನು ಅವನ ಪತ್ರದ ಈ ಭಾಗ ತಿಳಿಸುತ್ತದೆ: 

“ಅದರ (ಕೋರ್ಡುವಿನ ಟಿಪ್ಪಣಿ) ವಿಷಯ ನನ್ನ ಅಭಿಪ್ರಾಯವೆಲ್ಲ ಏನೆಂದು ಈಗ ನಿಮಗೆ 
ಹೇಳಲು ನನಗೆ ಬಿಡುವಿಲ್ಲ. ಎಂದಾದರೂ ಒಂದು ದಿನ ನನ್ನ ಅಭಿಪ್ರಾಯಗಳನ್ನು ನಿಮಗೆ - ತಿಳಿಸು 
ತ್ತೇನೆ. ನಿಮ್ಮವು (ಅಭಿಪ್ರಾಯಗಳು) ಸೂಕ್ಷ್ಮವಾದವು, ಅನೇಕ ಅಂಶಗಳಲ್ಲಿ ಸರಿಯಾದವು ಮತ್ತು 
ಸೂಕ್ತ ನಿದರ್ಶನಗಳ ಆಧಾರವನ್ನು ಪಡೆದವು ಎಂದಷ್ಟೆ, ನನ್ನ ಪೂಜ್ಯ ಸ್ವಾಮೀ, ನಿಮಗೆ ಹೇಳುತ್ತೇನೆ. 
_ಲವಾಗಿ, ಕೆಲವು ಸಾದೃಶ್ಯಗಳು ಇದ್ದ ಮಾತ್ರಕ್ಕೆ ಅವು (ಪದಗಳು) ಎರವಲಾಗಿ ಬಂದವು ಎಂದು 
ಸಾ ಪಿಸಲಾಗದೆಂದೂ ದೂರದೂರವಿರುವೆ ದೇಶಗಳಲ್ಲಿ ಜನರು ಮಾತನಾಡುವ ಭಾಷೆಗಳಲ್ಲಿದ್ದ ಏಕ 
ದ ಪದಗಳು ಆ ಭಾಷೆಗಳಿಗೆ ಪೂರ್ವಜ ಭಾಷೆಯಾಗಿದ್ದ ಒಂದು ಪ್ರಥಮ ಭಾಷೆಯಿಂದ ಬಂದಿ 
ರುವುದು ಸಾಧ್ಯವೆಂದೂ ನೀವು ನಂಬಿದ ಹಾಗೆ ನಾನೂ ನಂಬುತ್ತೇನೆ. ಜು 


ಪೇರ್‌: ಕೋರ್ಡುವಿನ ಟಿಪ್ಪಣಿಯನ್ನು, ಅದಕ್ಕೆ ಉತ್ತರವಾಗಿ ದ್ಯುಪೆರೊಂ ಬರೆದ ಪತ್ರವನ್ನು 
ಮತ್ತು ಇದಕ್ಕೆ ಉತ್ತರವಾಗಿ 1771ರಲ್ಲಿ ಪೇರ್‌ ಕೋ ಬ ಬರೆದ ಪತ್ರವನ್ನು ಅಕಾಡೆಮಿಯ ಸದಸ್ಯ 
ರಿಗೆ ದ್ಕು ಪೆರೊಂ ಓದಿ ಹೇಳಿದ. ಈ ವಿಷಯವನ್ನು ಪೇರ್‌ ಕೋರ್ಡುವಿಗೆ ಪ್ರಾಸಂಗಿಕವಾಗಿ ಇನ್ನೊ ದು 
ಪತ್ರ ದಲ್ಲಿ ತಿಳಿಸಿದ ದ್ಯುಪೆರೊನನ ಮಾತುಗಳನ್ನು ಗಮನಿಸಬಹುದು. "““ಫೂ ವಿಷಯಗಳೆ ಯೋಗ್ಯ ತೆಗೆ 
ಸರಿಯಾದ ಸ್ವಾಗತವು (ಅಕಾಡೆಮಿಯಿಂದ) ಅವುಗಳಿಗೆ ಲಭಿಸಿದೆ”! ಈ ವ್ಯಂಗ್ಯ ಟೀಕೆಯೊಡನೆ 
ವೃದ್ದ ಮಿಶನರಿ ಕೋರ್ಡುವಿನ ಸಂಶೋಧನೆಯನ್ನು ಇಪ್ಪತ್ತಕ್ಕಿಂತಲೂ ಹೆಚ್ಚು ಸ ಕಾಲ ಅಚ್ಲಾತ 
ಎಸ್ಮೃತವಾಗಿ ಅಕಾಡೆಮಿಯ ಫೈಲುಗಳಲ್ಲಿ ಸಮಾಧಿಗೊಳಿಸಿದಂತಾಯಿತು. ಅಂತಹ ವಿಷಯ 
hfe ಕಾಡೆಮಿಯ ತಜ್ಞನೆನಿಸಿದ ದ್ಯುಪೆರೊನನೇ ಅದರಲ್ಲಿ ಏನೇನೂ ಮಹತ್ವವನ್ನು ಕಾಣಲಿಲ್ಲ 
ವೆಂದಮೇಲೆ ಅಕಾಡೆಮಿಯ ಇತರ ಸದಸ್ಯ ಈ ಆ ವಿಷಯವನ್ನು ಸಂಪೂರ್ಣವಾಗಿ ಅಧ್ಯ ಯನ ಮಾಡಿ 
ಕೊನೆಗೊಳಿಸಬಹುದಿತ್ತು ಎಂದು ನಿರೀಕ್ಷಿಸುವುದು ಅಸಾಧ್ಯ. ಈ ಪತ್ರವ್ಯ ವಹಾರ "1784-93ರ 
“ಮೆಮುಆರ್ಸ್‌” ಸಂಪುಟದಲ್ಲಿ ಸೇರಿಕೊಂಡಿತ್ತು. ಅಲ್ಲಿಯ. ವರೆಗೆ ಅದು ಪ್ರಕಟಣೆಗೆ ಯೋಗ್ಯವೆಂದು 
ಭಾವಿಸಿದಂತೆ ತೋರುವುದಿಲ್ಲ. ಅದರಲ್ಲೂ ಕ; ಸ್ರಿಂತಿಯ ಕಾರಣವಾಗಿ 1808ರ ವರೆಗೆ ಈ ಸ 
ಅಚ್ಚಾಗಲಿಲ್ಲ. ಪೇರ್‌ ಕೋರ್ಡುವಿನ ಮೊದಲ ಕೆಲವು ಪತ್ರಗಳನ್ನು ಖಾಸಗಿ ಸಂಚಾಲನೆಗೋಸ್ಕ 


ತ 


10 ಕ್ಯಾನನನ Oriental Jones, pp. 25-27 ಇಲ್ಲಿ ಜೋನ್ಸ್‌ (ಆನ್ಮಾಯವಾಗಿ) ದ್ಯುಪೆ 

ರೊನನನ್ನು ಟೀಕಿಸಿದ ಪ್ರಸಂಗ ಇದೆ. ಪರ್ಷಿಯನ್‌ ""ಜ್ಞೆಂಡ್‌- ಅವೆಸ್ತಾ”ದ ಒಂದು ಭಾಷಾ! 

ಮುನ್ನುಡಿಯಲ್ಲಿ ದ್ಯುಪೆರೊನ್‌ ತನ್ನ ಪ್ರತಿಭೆಯನ್ನೂ ಸ್ನು ರದ್ರೂಪವನ್ನೂ ತಾನೇ ಹೊಗಳಿದ್ದನೆಂದು 
ಹೇಳಲಾಗಿದೆ. 

1 “ಮೆಮುಆರ್ಸ್‌?, p. 671 

12 ಅಲ್ಲಿಯೇ, p. 689 


೧೨ ಮಾನವಿಕ ಕರ್ಣಾಟಕ 


ಕಟಿಸಿದ ಜೆಜ್ಜಿ ಟಿರು, ಬಹುಶಃ ಈ ಪತ್ರವ್ಯ ವಹಾರವನ್ನು ಅದೇ ಉದ್ದೆ ೇೀಶದೀದ ಖಂಡಿತವಾಗಿ 
ಕಟಿಸುತ್ತಿದ್ದರು “ಆದರೆ 1762ರಿಂದ ಜೆಜ್ಜಿ ಟ್‌ಸಂಸ್ಥೆ ಯನ್ನು ಫ್ರಾನ್ಸಿನಲ್ಲಿ “ರದ್ದು ಮಾಡಿದ್ದರು. 

ಮೊದಲೇ ವಯಸ್ಸಾಗಿದ್ದ ಪೇರ್‌ ಕೋರ್ಡು, 1173ರಲ್ಲಿ ಜೆಜ್ಜ್ವಿಟ್‌ ಸಂಸ್ಥೆ "ಯನು ಸಂಪೂರ್ಣ 
ವಾಗಿ ವಿಸರ್ಜಿಸಿದುದನ್ನು ತಳಿದು ಅತಿಯಾಗಿ ನೊಂದ. ಆಮೇಲೆ ಅವನಿಂದ "ಯಾವ ಪತ್ರಗಳೂ ' 
ಬರಲಿಲ್ಲ. 1779ರಲ್ಲಿ ತನ್ನ ಎಂಬತ್ತೆಂಟನೆಯೆ ವಯಸ್ಸಿನಲ್ಲಿ ಪಾಂಡಿಚೆರಿಯಲ್ಲಿ ಇವನು ಕಾಲವಾದ. 
ಮ್ಯಾಕ್ಸ್‌ ಮುಲ್ಲರ್‌ ಹೇಳಿದಂತೆ ರೊಬೆರ್ಟೊ ದೆ ನೊಬಿಲಿ ಎಂಬ ಚೆಜ್ಜಿಟ್‌ ಪಾದ್ರಿ ""ಪ್ರಥಮ ' 
ಯೂರೋಪಿಯನ್‌ ಸಂಸ್ಕೃತ ವಿದ್ವಾಂಸ''ನಾಗಿದ್ದ. ದೆ ನೊಬಿಲಿಯ ಹೆಜ್ಜೆ ಗಳಲ್ಲಿ ಮುಂದುವರಿದ ಪೇರ್‌ ' 
ಕೋರ್ಡು ತನ್ನ ಜಾ ಶಾಸ್ತ್ರಿ «ಯ ಮತ್ತಿತರೆ ಸಂಶೋಧನೆಗಳನ್ನು ಆ ಕೆಲಸಗಳಿಗಿಂತಲೂ ಹೆಚ್ಚು ' 
ಮುಖ್ಯವೆಂದು ತಾನು ಭಾವಿಸಿದ ಒಂದು ಉದ್ದೇಶಕ್ಕಾಗಿ ನಡೆಸಿದ್ದ. ಆದುದರಿಂದಲೇ ಇಷ್ಟು ಮುಖ್ಯ 
ವಾದ ಒಂದು ಒಳನೋಟವನ್ನು ಅದರ ಪರಿಸಮಾಪ್ತಿಗೆ ಒಯ್ಯಬೇಕೆಂದು ಯೋಚಸುವಷ್ಟು 
ವ್ಯವಧಾನವೇ ಅವನಿಗಿರಲಿಲ್ಲ.* 


*Journal of the American Oriental Society, 87,1 (Jan-March 
1967), pp. 57-59- ಇದರಲ್ಲಿ ಇಂಗ್ಲಿ ಷಿನಲ್ಲಿ ಮೊದಲ ಬಾರಿ ಪ್ರಕಟವಾದ್ದು. 
ಇ 


ಎನ್‌. ಎ. ಹನುಮಂತರಾವ್‌ 


ಶೈಕ್ಷಣಿಕ ಅಭಿರುಚಿ ಮತ್ತು ಗಳಿಕೆ 


ಪೀಠಿಕೆ 


ಮನೋವಿಜ್ಞಾನ ವಿಶ್ಲೇಷಿಸುವ ಅನೇಕ ಸಮಸ್ಯೆಗಳಲ್ಲಿ ಅಭಿರುಚಿಯೂ ಒಂದು. ಅಭಿರುಚಿ 
ಆನುವಂಶಿಕವಾಗಿ ಬರುವ ಪ್ರವ್ಯ ತ್ರಿಯಲ್ಲ. ಇದನ್ನು ಸಮಾಜ ಹಾಗೂ ಸಂಸ್ಕೃತಿಯ ಸಹಾಯದಿಂದ 
ಬೆಳೆಸಿಕೊಳ್ಳಬೇಕು. ಅಂದ ಮೇಲೆ ಯಾವುದೇ ಅಭಿರುಚಿಯನ್ನು ಬೆಳಸಿಕೊಳ್ಳು ವುದಕ್ಕೆ ಸಮಾಜ 
ಮತ್ತು ಸಂಸ್ಕೃ ತಿ ವಸ್ತುವನ್ನು ಒದಗಿಸುತ್ತವೆ ಎಂದೂ ಅಭಿಪ್ರಾಯವಾಗುತ್ತದೆ. ಸಮಾಜ ಮತ್ತು 
ಸಂಸ್ಕೃ ತ್ರಿ ಬದಲಾದಂತೆಲ್ಲಾ ಅಭಿರುಚಿಗಳೂ ಬದಲಾಗುತ್ತಾ ಹೋಗುತ್ತವೆ. ಅಭಿರುಚಿಯನ್ನು 
ಇ ಮೌಲ್ಯವಾಗಿ ಪರಿಗಣಿಸಿದ ಪಂಡಿತರೂ ಇದ್ದಾರೆ. ' ಅವರಲ್ಲಿ ಸ್ಟ್ರಾ ,೦ಗರ್‌ ಅಭಿರುಚಿಯನ್ನು 
ಒಂದು ವಿಲ್ಲ ವಾಗಿ ಪರಿಗಣಿಸಿ ಅದನ್ನು ವರ್ಗಗಳಾಗಿ 'ಎಂಗಡಿಸಿದ್ದಾ ನೆ. ರ್‌ ಒಂದು ಮಾತು 
ಮಾತ್ರ ಸತ್ಯ. ಅಭಿರುಚಿ ಮಾನವನ ಚೋದನೆ ಒಂದು ನಿರ್ದಿಷ್ಟ ವಾದ ದಿಕ್ಕಿನಲ್ಲಿ ಹೋಗುವಂತೆ 
ಪ್ರೇರೇಪಿಸುತ್ತ ದೆ. ಅಂದ ಮೇಲೆ ಅದು ಮಾನವನ ಶಕ್ತಿ (ಮಾನಸಿಕ: ಅಥವಾ ದ್ರೆ ಹಿಕ) ನಷ್ಟವಾಗದಂತೆ 
ನೋ ಡಿಕೊಳ್ಳು ತ್ತದೆ. ಅಭಿರುಚಿ ಇಲ್ಲದ ಮಾನವನೇ ಇಲ್ಲ. ಮಾನವ ಒಂದಲ್ಲ ಒಂದು ಅಭಿರುಚಿ 
ಯನ್ನು ಬೆಳಸಿಕೊಂಡು ಅದನ್ನು ಸಂಪೂರ್ಣವಾಗಿ ತನ್ನ ಪ ರ್ರಭುತ್ವದಲ್ಲಿ ಇಟ್ಟು ಕೊಳ್ಳ ಲು ಸತತವಾಗಿ 
ಪ್ರಯತ್ನಮಾಡುತ್ತಾನೆ. ಕಲೆಯಲ್ಲಿ ಅಭಿರುಚಿ ಉಳ್ಳವರು ಆ ಕ್ಷೇತ್ರದಲ್ಲಿ ಎಷ್ಟು ಪ್ರಭುತ್ವವನ್ನು 
ಸಾಧಿಸಲು ಸಾಧ್ಯವೊ ಅಷ್ಟನ್ನೂ ಸಾಧಿಸಲು ಪ್ರಯತ್ನಿಸುತ್ತಾ ರೆ. ಅಭಿರುಚಿಯೇ ಒಂದಲ್ಲ "ಓಂದು 
ಕ್ಷೇತ್ರದಲ್ಲಿ ಪ್ರಭುತ್ವ ಪಡೆಯಲು ಮಾನವನನ್ನು ಪ್ರೇರೇಪಿಸುವುದು ಮತ್ತು ಆ ಕ್ಷೇತ್ರದಲ್ಲಿ ಪರಿಪೂರ್ಣ 
ತೆಯನ್ನು ಪಡೆಯಲು ವ್ಯಕ್ತಿ ಕಿ ಸತತವಾಗಿ ಪ್ರಯತ್ನ ಮಾಡುವಂತೆ ಸಹಾಯ ಮಾಡುವುದು. ಅಭಿರುಚಿ 
ಯನ್ನು ಬೆಳಸಿಕೊಳ್ಳು ವುದಕ್ಕೆ ಬುದ್ಧಿ ಮತ್ತೆ ಮತ್ತು ಅದರ ಕಡೆಗೆ ಒಲವು ಅತ್ಯಾ ವಶ್ಯಕ. ಇವೆರಡರ 
ಬಲವಿಲ್ಲದಿದ್ದರೆ ಅಭಿರುಚಿಯನ್ನು ತ. ಲು ಶಕ್ಕವಿಲ್ಲ. ಮಂದಬುದ್ದಿ ಉಳ್ಳ ದರಲ್ಲಿ ಯಾವ ಅಭಿ 
ರುಚಿಯೂ ಇಲ್ಲದಿರುವುದು ಸುವ 

ಅಭಿರುಚಿಯನ್ನು ಬಾಲ್ಕ Re ಶಾಲಾಕಾಲೇಜುಗಳ ಸಂಪರ್ಕಗಳಿಂದ, ಗ್ರಂಥಗಳನ್ನು 
ಅಧ್ಯಯನ ಮಾಡು ವ್ರೆದರಿಂದ, ಪತ್ರಿಕೆಗಳನ್ನು ಓದುವುದರಿಂದ ಮತ್ತು ಚಲನಚಿತ್ರಗಳನ್ನು ನೋಡು 
ವುದರಿಂದ ಬೆಳೆಸಿಕೊಳ್ಳಿ) ಬೇಕು. ವ್ಯಕ್ತಿ ಸತತವಾಗಿ ಪ್ರಯತ್ನಮಾಡಿ ಅಭಿರುಚಿಯನ್ನು ಹದ ಮಾಡ 
ಬೇಕಾಗುತ್ತದೆ. ಕ್‌ ್ಯರ್ಥಿಗಳು ಶಾಲೆಯಲ್ಲಿ ಕಲಿಯುವಾಗ ವಿವಿಧ ಅಂಚೆ ಚೀಟಿಗಳನ್ನೂ ವಿವಿಧ 
ನಾಣ್ಯ ಗಳನ್ನೂ ವಿವಿಧ ಆಕಾರಗಳುಳ್ಳ ye: ವಿವಿಧ ಮುಖಗಳುಳ್ಳ ಶಿಲೆಗಳನ್ನೂ ಸಂಗ್ರಹಿಸು 
ವುದನ್ನು ನಾವು ಕಾಣುತ್ತೇವೆ. ಈವ ತ್ರ ಅಭಿರುಚಿಯಲ್ಲದೆ ಮತ್ತೆ ನು? ಅಭಿರುಚಿಗಳ ಸ್ವರೂಪ 
ವನ್ನು ಪ್ರಾಯೋಗಿಕವಾಗಿ ಸ್ಟಾ ಸ ನ ಕೂಡರ್‌ ಪಂಡಿತರು ಸಮರ್ಥನೆ ಮಾಡಿದ್ದಾ ರೆ. 
ಸ್ಟ್ರಾ ಗರ್‌ ಎಂಬ ಶ್ರೇಷ್ಠ ಮನೆನವಿಜ್ಞಾ ನಿ ಸ್ತ್ರೀ ಮತ್ತು ಪುರುಷರ ಅಭಿರುಚಿಯನ್ನು ಕಂಡುಹಿಡಿ 
ಯಲು ಪ ್ರತ್ಯೇಕ ಪ್ರಶ್ನಾ ಹಳಿಗಳನ್ನು ತಯಾರುಮಾಡಿ ಅವರಲ್ಲಿ ಅಭಿರುಚಿಗಳ ಬಗ್ಗೆ ಇರುವ ವ್ಯತ್ಯಾಸ 
ವನ್ನು ಕಂಡುಹಿಡಿದಿರುವುದಲ್ಲದೆ, ತನ್ನ ಅಧ್ಯ ಯನದಿಂದ ಬಂದ ಸಮಗ್ರ ಫಲಿತಾಂಶವನ್ನು ಪ್ರಕಟ 


೧೪ ಮಾನವಿಕ ಕರ್ನಾಟಕ 

ನೆ. ಅವನು ಅಧ್ಯಯನ ಮಾಡಿರುವ ಅಭಿರುಚಿಗಳಲ್ಲಿ ಶಾಲೆಗಳಲ್ಲಿ ಕಲಿಸುವ ವಿಷಯಗಳ 
ಮಾಡಿದ್ದಾನ. ಅ ಗೆ (೧ ಣೈ ರ ಚಯ 5 
ಬಗ್ಗೆ ವಿದ್ಯಾರ್ಥಿಗಳು ತಾರತಮ್ಯವಾಗಿ ಪ್ರತಿಯೊಂದು ವಿಷಯದ ಬಗ್ಗೆಯೂ ತಮ್ಮ ಅಭಿರುಚಿಯನ್ನು 
ವ ಕ ಪುಸಿ ಒಂದು. ಪ್ರಸ್ತುತ ಅಧ್ಯಯನದಲ್ಲಿ ಶಾಲಾ ವಿದ್ಯಾರ್ಥಿಗಳು ತಾವು ವ್ಯಕ್ತಮಾಡುವ 
ಶೆ ಕಣಣಿಕ ಅಭಿರುಚಿಗೂ ಶೈಕ್ಷಣಿಕ ಗಳಿಕಗೂ ಏನಾದರೂ ಸಂಬಂಧವಿದೆಯೆಃ ಎಂಬುದನ್ನು ಪ್ರಾಯೋ 
ಸಕ್ಕ ಸಮರ್ಥನೆಮಾಡಲು ಪ್ರಯತ್ನಿಸಲಾಗಿದೆ. ಈ ಸಂಶೋಧನೆಯನ್ನು ಒಂದು ಊಹೆಯಿಂದ 
ಪ್ರಾರಂಭಿಸಲಾಗಿದೆ. ಅದು ಯಾವುದೆಂದರೆ ಯಾವುದೊಂದು ವಿದ್ಯಾರ್ಥಿಗೆ ಯಾವುದೇ ವಿಷಯದಲ್ಲಿ 
ವಿಶೇಷ ಅಭಿರುಚಿ ಇರುತ್ತದೆಯೋ, ಆ ವಿದ್ಯಾರ್ಥಿ ಆ ವಿಷಯದಲ್ಲಿ ಇತರ ವಿಷಯಗಳಿಗಿಂತಲೂ 
ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನು ಗಳಿಸುತ್ತಾನೆ ಎಂಬುದು. ಅಂದರೆ ವಿದ್ಯಾರ್ಥಿ ವ್ಯಕ್ತಮಾಡುವ ಶೈಕ್ಷ 
ಣಿಕ ಅಭಿರುಚಿ ಮತ್ತು ಗಳಿಕೆಗೆ ನಿಕಟವಾದ ಸಂಬಂಧ ಇರಬೇಕೆಂಬ ಊಹೆಯಿಂದ ಈ ಸಂಶೋಧನೆ 
ಯನ್ನು ತೆಗೆದುಕೊಳ್ಳಲಾಗಿದೆ. ಇದು ತಾತ್ತ್ವಿಕವಾಗಿ ಸತ್ಯವಿದ್ದರೂ ಪ್ರಾಯೋಗಿಕವಾಗಿ ಈ ಸತ್ಯದ 
ಸಮರ್ಥನೆಯಾಗಬೇಕು. ಒಂದು ಕ್ಷೇತ್ರದಲ್ಲಿಯು ಅಭಿರುಚಿಯು ವ್ಯಕ್ತಿಗೆ ಆ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ 
ಮಾಡಿಕೊಳ್ಳುವುದಕ್ಕೆ ಅನುವು ಮಾಡಿಕೊಡುತ್ತದೆ. ಈ ತಾತ್ವಿಕ ವಿಚಾರವನ್ನು ಪ್ರಾಯೋಗಿಕವಾಗಿ 
ಸಮರ್ಥನೆ ಮಾಡಬೇಕಾಗಿದೆ. ಇದರ ಸಮರ್ಥನೆಯನ್ನು ಶ್ರೆ ಶೈಕ್ಷಣಿಕ ಕ್ಷೇತ್ರದಿಂದ, ಅದರಲ್ಲೂ 
ವಿದ್ಯಾರ್ಥಿಗಳು ಶಾಲಾ ವಿಷಯಗಳಲ್ಲಿ ತೊರುವ ಅಭಿರುಚಿ ಮತ್ತು ಆಯಾ ವಿಷಯಗಳಲ್ಲಿ ಗಳಿಕೆ 
ಯನ್ನು ತುಲನಾತ್ಮಕ ದೃಷ್ಟಿಯಿಂದ ಸಮರ್ಥನೆ ಮಾಡಲು ಈ ಸಂಶೋಧನೆಯಲ್ಲಿ ಪ್ರಯತ್ನಿಸಲಾ 
ಗಿದೆ. ಶೈಕ್ಷಣಿಕ ಅಭಿರುಚಿ ಮತ್ತು ಶೈಕ್ಷಣಿಕಗ್ಗ ಿಕೆಗೆ ಇರುವ ಸಂಬಂಧವನ್ನು ಕಂಡುಹಿಡಿಯುವುದೇ 
ಈ ಸಂಶೋಧನೆಯ ಗುರಿ. 


ಪ್ರ ಸಂಶೋಧನೆಯಲ್ಲಿ ಬಳಸಿಕೊಂಡಿರುವ ಕ್ರಮ 


ಅನುಕ್ರಮ ಸ್ಥಾನವಿಧಾನವನ್ನು ಈ ಸಂಶೋಧನೆಯಲ್ಲಿ ಬಳಸಿಕೊಳ ಲಾಗಿದೆ. ಈ ವಿಧಾನದ 
ಪ್ರಕಾರ ತನ್ನ ಶಾಲೆಯಲ್ಲಿ ಕಲಿಸುವ ಹಾಗೂ ತಾನು ಆಯ್ದುಕೊಂಡ ವಿಷಯಗಳನ್ನು ವಿದ್ಯಾರ್ಥಿ ತನ್ನ 
ಅಭಿರುಚಿಗೆ ಅನುಗುಣವಾಗಿ ವರ್ಗೀಕರಣ ಮಾಡಬೇಕು. 
ಮಾಧ್ಯಮಿಕ ಶಾಲೆಯ ಒಂಬತ್ತನೆಯ ತರಗತಿಗೆ ಕಲಿಸುವ ವಿಷಯಗಳ ಪಟ್ಟಿಯೊಂದನ್ನು 
ತಯಾರು ಮಾಡಲಾಯಿತು. ಆ ವಿಷಯಗಳನ್ನೊಳಗೊಂಡ ಒಂದು ಪ್ರಶ್ನಾವಳಿಯನ್ನು ತಯಾರು 
ಮಾಡಲಾಯಿತು. ವಿದ್ಯಾರ್ಥಿಗಳು ತಮ್ಮ ಅಭಿರುಚಿಯನ್ನು ವ್ಯಕ್ತ ಮಾಡುವುದಕ್ಕೆ ಮುನ್ನ 
ಪ್ರಶ್ನಾವಳಿಯಲ್ಲಿ ಕೊಟ್ಟಿರುವ ನಿರ್ದೇಶನವನ್ನು ಓದಲು ಹೇಳಲಾಯಿತು. ಕೊಟ್ಟಿರುವ 
ವಿಷಯಗಳ ಪಟ್ಟಿಯಲ್ಲಿ (ತಾವು ಅಧ್ಯಯನ ಮಾಡಲು ಆಯ್ದುಕೊಂಡ) ತಮಗೆ ಆತ್ಯಂತ 
ಅಭಿರುಚಿಯುಳ್ಳ ವಿಷಯಕ್ಕೆ ಪ್ರಥಮ ಸ್ಥಾನವನ್ನು, ಅದಕ್ಕೂ ಕಡಮೆ ಅಭಿರುಚಿಯುಳ್ಳ 
ವಿಷಯಕ್ಕೆ ಎರಡನೆಯ ಸ್ಥಾನವನ್ನು, ಅದಕ್ಕೂ ಕಡಿಮೆ ಅಭಿರುಚಿಯುಳ್ಳ ವಿಷಯಕ್ಕೆ 
ಮೂರನೆಯ ಸ್ಥಾನವನ್ನು-ಹೀಗೆ ಕೊಟ್ಟಿರುವ ವಿಷಯಗಳಿಗೆ ಒಂಬತ್ತು ಸ್ಥಾನಗಳನ್ನು ಕೊಡಬೇಕು. 
ಯಾವ ವಿಷಯಕ್ಕೂ ಸ್ಥಾನವನ್ನು ಕೊಡದೆ ಹಾಗೇ ಬಿಡಬಾರದು. ತನ್ನ ಅಭಿರುಚಿಯನ್ನು ವ್ಯಕ್ತ 
ಮಾಡುವಾಗ ಮತ್ತೊಬ್ಬ ವಿಧ್ಯಾರ್ಥಿಯ ಸಲಹೆಯನ್ನು ಕೇಳಬಾರದು. ಮತ್ತೊಬ್ಬ ಎದ್ಯಾರ್ಥಿ 
ಬರೆದುದನ್ನು ನೋಡಿಕೊಂಡು ಯಾರೂ ಬರೆಯಬಾರದು, ಎಂಬುದಾಗಿ ಹೇಳಲಾಯಿತು. ಈ 
ಪ್ರಶ್ನೆಯನ್ನು ಉತ್ತರಿಸುವುದರ ಜೊತೆಗೆ ಹೆಸರು, ಓದುತ್ತಿರುವ ತರಗತಿ, ಆಯ್ದುಕೊಂಡ ಐಚ್ಛೆಕ 
ವಿಷಯಗಳು, ಪೋಷಕರ ಹೆಸರು ಉದ್ಯೋಗ ವಾರ್ಷಿಕ ಆದಾಯ ಮತ್ತು ಜಗಿತಿಗಳ ಬಗ್ಗೆ ಮಾಹಿತಿ 
ಯನ್ನು ಬರೆಯ ಲಾ ಇನ 
ಮಾಡವ ಗಿಯೂ ಪರ ಸ ಯ ಸಕಳ ಕನ್ನ ಇತ್ತರ್ಶ 
? ¥ ವ್ಯರ್ಥಿಗಳು ವಾರ್ಷಿಕ ಪರೀಕ್ಷೆ 


ಶೈಕ್ಷಣಕ ಅಭಿರುಚಿ ಮತ್ತು ಗಳಿಕೆ ೧೫ 


ಯಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಪಡೆದ ಅಂಕವನ್ನು ಶೈಕ್ಷಣಿಕ ಗಳಿಕೆ ಎಂದು ಪರಿಗಣಿಸಲಾಗಿದೆ. 
ಆಧುನಿಕ ಪರೀಕ್ಷೆಯ ದೋಷ ಮತ್ತು ಉತ್ತರಪ ಪತ್ರಿಕೆಗಳನ್ನು ಪರೀಕ್ಷಿಸುವಾಗ ಮನುಷ್ಯ ಸ್ವಭಾವ 
ದೋಷಗಳು ಸಂಶೋಧಕನಿಗೆ ತಿಳಿದಿದ್ದರೂ ಬೇರೆ ಯಾವ ಕ್ರಮವನ್ನು ಉಪಯೋಗ ಮಾಡಲೂ 
ಸಾಧ್ಯವಿಲ್ಲದೆ ಮೇಲಿನ ಕ್ರಮವನ್ನು ಆಧಾರವಾಗಿ ಇಟ್ಟುಕೊಳ್ಳಲಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ 
ಪ್ರತಿಯೊಂದು ವಿಷಯದ ಬಗ್ಗೆ ತನ್ನ ಅಭಿರುಚಿಯನ್ನು ವ್ಯಕ್ತಮಾಡಿದ್ದನ್ನು ಅವನು ಆಯಾ ವಿಷಯ 
ದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕದೊಡನೆ ಹೋಲಿಸಿ ನೋಡಿ ಒಟ್ಟಿನ ಅವನ ಅಭಿರುಚಿಗೂ 
ಅವನ ಗಳಿಕೆಗೂ ಸಂಬಂಧವಿದೆಯೇ ಎಂಬುದನ್ನು ಸ್ಟಿಯರ್‌ಮನ್ನನ ಇಂಚು ಪಟ್ಟಿ ವರ್ಗೀಕರಣ 
ಕ್ರಮದ ಮೂಲಕ ನಿರ್ಧರಿಸಲಾಗಿದೆ. 


ಈ ಸಂಶೋಧನೆಯಲ್ಲಿ ಪಾಲುಗೊಂಡ ವಿದ್ಯಾರ್ಥಿಗಳ ಸಂಖ್ಯೆ 104 
ನಿರ್ದೇಶನದ ಪ್ರಕಾರ ಅಭಿಪ್ರಾಯವನ್ನು ವ್ಯಕ್ತಮಾಡದಿದ್ದ ವಿದಾ ರ್ಥಿಗಳು 8 
ವಿಜ್ಞಾನ ವಿಭಾಗ ಈ ಸ ಸ 64 
ಕಲಾ ವಿಭಾಗ ಹರ ಗ ಎ 30 
ಬ್ರಾಹ್ಮಣರು eee A ಎ 59 
ಬ್ರಾಹ್ಮಣೇತರರು ಧಾ ಎ ಸ 34 
ಬಾಲಕರು pS ಸಟ KAAS 73 
ಬಾಲಕಿಯರು ಯ ಗ ಜಿ 20 
ಅಲ್ಪ. ಆದಾಯದವರು RE ತಗ ಸಾ 49 
ಹೆಚ್ಚು ಆದಾಯದವರು ನಹವ Ne 41 
ಆದಾಯವನ್ನು ನಮೂದಿಸದ ವಿದ್ಮಾ ಧಗಹ: 4 

ಪಟ್ಟ I 


ಬ 


ಈ ಕೆಳಗೆ ಕೊಟ್ಟಿರುವ ಪಟ್ಟಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿರುಚಿ ಮತ್ತು ಶೈಕ್ಷಣಕ ಗಳಿಕೆಗೆ 
ಇರುವ ಸಂಬಂಧವನ್ನು ತೋರಿಸುತ್ತದೆ. 


ಹೆಸರು ಸಂಬಂಧ 
1 ಎಸ್‌.ಎಸ್‌. ಉಡಪ ip ಹ ಡೆ 0.09 
2 ಎಂವಿ.ಪೈ ಕೈ. ಕ pe ಲಿಂ 
3 ಆರ್‌.ವಿ. ಕುಲಕರ್ಣಿ ಕ್‌ py ಆ 0.38 
4 ಮುರುತಿ ಅರ್ಗೆ pi be ಕಕ 0.67 
5 ಎಂ.ವಿ. ಅಮ್ಮಿನಭಾವಿ ರ ಭೂ 1೬೫] 0.3 
6 ಡಿ. ಬಿ. ಹಸತಕರ್‌ ಷ್ಟಿ ಸಸ ei 0.11 
7 ಎಸ್‌. ಕುಲಕರ್ಣಿ 3 ತ್ಯೆ ೨೪4 0.192 
8 ಎಸ್‌.ಎಮ್‌. ದೇವಿದಾಸ ಚ ಟೂ bre 0.5 
9 ಆರ್‌.ವಿ. ಅತ್ತೂರ 4 Pe Po 0.65 
10 ಎಸ್‌ ಆರ್‌. ಸವಣೂರ se A NM 0.68 
11 ಎನ್‌. ಎಲ್‌. ಕುಲಕರ್ಣಿ ಜಟ್ಟಿ J 2 0.21 
12 ವಿ.ಎಮ್‌. ಪಾಟೀಲ ಕ ಸ 8 0.33 


13 ಎಸ್‌.ಎಸ್‌. ಹಿರೇಮಠ ಜು ಕಸ ಭಾ 0,19 


೧೬ 


14 
15 

16 
17 
18 

19 
20 
21 

22 
23 
24 
25 
26 
27 
28 
29 
30 
31 

32 
33 
34 
35 
36 
37 
38 
39 
40 
41 
42 
43 
44 
45 
46 
47 
48 
49 
50 


ವರಾನವಿಕ ಕರ್ಣಾಟಕ 


ಪಿಕೆ. ಜೋಶಿ 

ಎ.ಎನ್‌. ಸಿದ್ಧಾಂತಿ ಜಿ 

ಜಿ.ಎಸ್‌. ಹುಯಲ್‌ಗೋಲ್‌ ... ; 
ಎ.ಎನ್‌. ಪುರಾಣಿಕ್‌ 6 bs 


ಎಸ್‌.ಎಸ್‌ ಪಾಟೇಲ 

ಕೆ.ಬಿ. ಜಹಗೀರ್‌ ದಾರ್‌ 

ಹೆಚ್‌.ಎಸ್‌. ಪಾಟೀಲ ತೋ ಕ್‌ 
ಎಂ.ವಿ. ಕುಲಕರ್ಣಿ ಜಾ 
ಜಿ.ಪಿ. ಮೂರ್ಷಲೀನ್‌ 

ಎ.ಆರ್‌. ದೇಸಾಯಿ 

ಎಸ್‌.ಆರ್‌. ಪರ್ವಕಿರ್ಕ 

ಎ.ಆರ್‌. ಅರ್ಲೆಮಟ್ಟಿ 
ಎಮ್‌.ಎಸ್‌. ಕುಲಕರ್ಣಿ 


ಆರ್‌.ಕೆ. ಜೋಶಿ ಜಾ 
ಎ.ಬಿ. ಕಟ್ಟಿ ಸ ಹ NR 
ಕೆ.ಎನ್‌. ಜೋಶಿ 2 bs 


ಎಸ್‌.ಡಿ. ಗುಂಜೇಕರ್‌ 

ಜಿ.ಎಸ್‌. ಬಿರೆದಾರ್‌ 

ಪಿ.ಜೆ. ಗುಜಾಳ 

ಎಸ್‌.ಜಿ. ಹುಯಲ್‌ಗೋಳ್‌ ಗ್‌ 
ಎಸ್‌.ಎನ್‌. ಪರಾಂಡೆ ಹ್‌ fod 
ಎಂ.ಕೆ. ಸೂರ್ಪಾಲಿ 
ಆರ್‌.ಎಲ್‌. ಬೀಳಿಗಿ 
ಎಸ್‌.ವಿ. ಜೋಶಿ 
ಎ.ಎಸ್‌. ದೇಶಪಾಂಡೆ 
ಸಿ.ಎಸ್‌. ಮಾಳವಾಡ 
ಕೆ.ಎಲ್‌. ಪಾಟೀಲ್‌ 
ಜಿ.ಎನ್‌. ಸೀನಿವಾಸನ್‌ 
ಹೆಚ್‌.ಎಸ್‌. ಜ್ಯೋತಿ 
ಡಿ.ಎನ್‌. ರಾವ್‌ 
ಎ.ಆರ್‌. ಬುರ್ಲಿ 

ಬಿ. ಹೆಚ್‌. ಕರ್ಲಗಟ್ಟಿ 
ಆರ್‌. ಆರ್‌. ಜಾದವ್‌ 
ಎಸ್‌.ಟಿ. ಪಾಟೀಲ 
ಆರ್‌.ಎಂ. ಕೊಪ್ಪದ 
ಎಂ.ಎನ್‌. ಕುಲಕರ್ಣಿ 
ಆರ್‌.ಎನ್‌, ಬಾಗತ್‌ ಬಕ 4 


mia ಇಸಿ 


NN 


ಆರ್‌.ಎನ್‌. ಕುಲಕರ್ಣಿ 
ಎಸ್‌.ಟಿ. ಹಡಲಗೇರಿ 
ಬಿ.ಬಿ. ಬೆಂಡಿಗೇರಿ 
ಡಿ.ಎಸ್‌. ಪಾಟೀಲ 
ಆರ್‌.ವಿ. ಜೋಶಿ 
ವಿ.ಕೆ ಪ್ರಭೋ 

ಎಸ್‌. ಜಿ. ತಾವರ್‌ಗೇರಿ 
ಆರ್‌.ವಿ. ಕುಲಕರ್ಣಿ 
ಎಸ್‌.ಎಂ. ಏರಿ 
ಯು.ಪಿ. ಇನಾಂದಾರ್‌ 
ಕೆ.ಎಸ್‌. ಕಮ್ಮಾರ 

ಪಿ. ಎನ್‌. ಬಡಗೇರಿ 
ಜಿ.ಎಂ. ಆಚಾರಿ 

ಪಿ. ಜಿ. ನರಸಾಪುರ 
ಎ.ಪಿ. ಪತ್ರಾವಳಿ 
ಎಸ್‌.ಟಿ. ಸವಣೂರು 
ಎ.ಎಸ್‌. ಕಮನಹಳ್ಳಿ 
ಎ.ಆರ್‌. ನಾಗನೂರು 
ಬಿ.ಬಿ. ಕುಲಕರ್ಣಿ 

ಸಿ. ಎಸ್‌. ಶೇಬಣ್ಣವರ್‌ 
ಕೆ.ಎ.ವಿ. ಶ್ರಿಗಿಂಪುರು 
ಎನ್‌.ಎಸ್‌. ಅಮ್ಮಣ್ಣಾ 
ಕೆ.ಹೆಚ್‌. ಬಾಗೇವಾಡಿ 
ಡಿ.ಆರ್‌. ಪರ್ವತೀಕರ್‌ 
ಎ.ಹೆಚ್‌. ಶಿಗ್ಗಾ ೦ವ 
ಎನ್‌. ನಾಗರತ್ನ 
ಕು.ಪಿ.ಎಂ. ತಟ್ಟಿ 
ಕು.ಜಿ.ಜಿ. ಕುಲಕರ್ಣಿ 
ಎಂ.ಜಿ. ಹುಯಲಗೋಳ 
ಎಂ.ಪಿ. ಕಿತ್ತೂರ್‌ 
ಆರ್‌.ವಿ. ಹೊಸೂರ 
ಆ. ಎಚ್‌. ಕುಲಕರ್ಣಿ 
ಕೆ.ಎಲ್‌. ಶೇಷಶಾಯಿ 
ಎ.ಎನ್‌. ಬಳ್ಳಾರಿ 
ಬಿ.ಬಿ. ಬೆಸಕೊಪ್ಪನವರ್‌ 


ಪ 


ಶೈಕ್ಷಣಿಕ ಅಭಿರುಚಿ ಮತ್ತು ಗಳಿಕೆ 


೧೮ ಮಾನವಿಕ ಕರ್ಣಾಟಕ 


88 ಎ.ಕೆ. ಕೊಡನಳಿ ೨999 si 696+ 0.15 
89 ಎಂ.ಜಿ. ಉಪ್ರೆ ನಂ ನ ೨06 0.05 
00 ಏಸರ್‌ eS ಬಂದ್ರು ೬... ಎ. 10 0.52 
91 ವಿ.ಎಸ್‌. ಗಲಗಲಿ ಗ ಜಾ ಬತ 0.35 
92 ಸಿ.ಎಮ್‌. ಟೇಟಲಿ ೨೬೪6 ೨699 408 0.12 
93 ಎಸ್‌.ಎಸ್‌. ಪತ್ತಾರ we ಭಾ 4 —0.1 


ಮೇಲೆ ಕೊಟ್ಟಿರುವ ಪಟ್ಟಿ 93 ವಿದ್ಯಾರ್ಥಿಗಳ ಅಭಿರುಚಿ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ 
ಅವರು ಪಡೆದುಕೊಂಡ ಅಂಕಗಳಿಗೆ ಇರುವ ಸಂಬಂಧವನ್ನು ವ್ಯಕ್ತಮಾಡುತ್ತದೆ. ಒಟ್ಟು 93 
ಕಂ ರ್ಯಾ 16 ವಿದ್ಯಾರ್ಥಿಗಳು ತಾವು ವ್ಯಕ್ತಮಾಡಿರುವ ಅಭಿರುಚಿಗಳಿಗೆ ಮತ್ತು ಅವರು ವಾರ್ಷಿಕ 
ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳಿಗೆ ಏನೂ ಸಂಬಂಧವಿಲ್ಲವೆಂಬುದು ವ್ಯಕ್ತವಾಗುತ್ತದೆ. ಇನ್ನು 
ಉಳಿದ ವಿದ್ಯಾ ಗ್ಯ ಅಂದರೆ 76 ವಿದಾ ರ್ಥಿಗಳು ವೃಕ್ತಮಾಡಿರುವ ಅಭಿರುಚಿಗಳಿಗೂ 
ಅವರು ts; ಲ್ಲಿ ಪಡೆದಿರುವ ಅಂಕಗಳಿಗೂ ಸಂಬಂಧವಿದೆ ಎಂಬುದನ್ನು ಒಂದನೆಯ ಪಟ್ಟಿ 
ಕ್ರಮಾಡುತ್ತದೆ. ಈ 76 ವಿದ್ಯಾರ್ಥಿಗಳಲ್ಲೂ ಮೂವತ್ತೊಂದು ವಿದ್ಯಾರ್ಥಿಗಳು ಆಯಾ 
ವಿಷಯಗಳಲ್ಲಿ ವ್ಯಕ್ತಮಾಡಿರುವ ಅಭಿರುಚಿ ಮತ್ತು ಆಯಾ ವಿಷಯಗಳಲ್ಲಿ ಪಡೆದ ಅಂಕಗಳಿಗೆ ನಿಚ್ಚಳ 
ಸಂಬಂಧವಿದೆ ಎಂಬುದನ್ನು ನಾವು ಕಾಣುತ್ತೇವೆ. ನಿಚ್ಚಳ ಳ ಸಂಬಂಧ ಬರುವುದಕ್ಕೆ ಸಂಬಂಧ ಸೂಚಿ 
0.5 ಅಥವಾ 0.5 ಕ್ಕಿಂತಲೂ ಹೆಚ್ಚು ಇರಬೇಕು. ಈ ರೀರಿಯ ಸಂಬಂಧ ಮೂವತ್ತೊಂದು 
ದ್ಯಾರ್ಥಿಗಳಲ್ಲಿ ಎದ್ದು' ಕಾಣುತ್ತದೆ. 


€L 


ಪಟ್ಟ 2 
ವಿಜ್ಞಾ ನ ಮತ್ತು ಕಲಾ ವಿದ್ಯಾರ್ಥಿಗಳಲ್ಲಿರುವ ವೃತ್ಕಾಸ 


Kua ಪಟ್ಟಿ ವಿಜ್ಞಾನ ಹಾಗೂ ಕಲಾವಿಭಾಗದ ವಿದ್ಯಾರ್ಥಿಗಳ ಅಭಿರುಚಿ ಮತ್ತು ಗಳಿಕೆಗೆ 
ಇರುವ ಸಂಬಂಧವನ್ನು ವ್ಯಕ್ತ ಮಾಡುತ್ತದೆ. 
ಎಜ್ಲಾನ 
ಹೆಸರು ಕ ಸಂಬಂಧ 
1 ಡಿ.ಜಿ. ಹಸತಕರ್‌ 0.11 
2 ಸಿ.ಎಸ್‌. ಕುಲಕರ್ಣಿ 0.192 
3 ಕು. ಎಸ್‌.ಎಂ. ದೇವದಾಸ್‌ 0.5 
4 ಅವಿ. ಅತೂ ಒರು 0.65 
5 ಎಸ್‌.ಆರ್‌. ಸವಣೂರು 0.68 
6 ಎನ್‌.ಎಂ. ರಾರ 0,33 
7 ವಿ.ಎಂ. ಪಾಟೀಲ 0.21 
8 ಎಸ್‌.ಎಸ್‌. ಹಿರೇಮಠ 0.19 
9 ಪಿ.ಕೆ.ಜೋಶಿ 0.22 
10 ಎಂ.ಎ. ಕುಲಕರ್ಣಿ 0.65 
11 ಹೆಚ್‌.ಎಸ್‌. ಪಾಟೀಲ 


ಟ್‌ ್ಸ ಲಬ24ತ್ಯ.ೇೀ್‌ ಪ್ಪಾ 


ಎ (ಸತು ಗುರು 


ಬೋಳ 2 ತ್ರೀ ಇ ಕಾಳುತಿಕ ಪುತಾ ಗಳಿಕ ಆಯಸು, 


ಶೈಕ್ಷಣಿಕ ಅಭಿರುಚಿ ಮತ್ತು ಗಳಿಕೆ 


ಜಿ.ಪಿ. ಮೂರ್ಷರೀನ್‌ 
ಎ.ಆರ್‌, ಅರ್ಲಮಟ್ಟಿ 
ಆರ್‌.ಕೆ. ಜೋಶಿ 
ಎ.ಬಿ. ಕಟ್ಟಿ 

ಕೆ.ಎನ್‌. ಜೋಶಿ 
ಎಸ್‌.ಡಿ. ಗುಂಜೀಕರ್‌ 
ಜಿ.ಎನ್‌. ಬಿರೇದಾರ್‌ 
ಕು. ಎ.ಜಿ. ಗುಂಜಾಲ್‌ 
ಎಸ್‌.ಜಿ. ಹುಯಿಲಗೋಳ 
ಎಸ್‌.ಎನ್‌. ಪರಾಡೆ 
ಕು. ಎಂ.ಕೆ. ಸೂರ್ಪಾಲಿ 
.ಜೆ. ಬೀಳಗಿ 

ವಿ. ಜೋಶಿ 

ನ್‌. ದೇಶಪಾಂಡೆ 
ಕೆ.ಎಲ್‌. ಪಾಟೀಲ 
ಸಿ.ಎಸ್‌. ಮೂಲವಾಡ 
ಜಿ.ಎನ್‌. ಶ್ರೀನಿವಾಸನ್‌ 
ಹೆಚ್‌.ಎನ್‌. ಜ್ಯೋತಿ 
ಡಿ.ಎಸ್‌. ರಾವ್‌ 
ತರ್ಲಗಟ್ಟಿ 

ಅರ್‌.ಆರ್‌. ಜಾದವ್‌ 
ಆರ್‌.ಎಚ್‌. ಕೊಪ್ಪರ್‌ 
ಎಸ್‌.ಟಿ. ಪಾಟೀಲ 
ಎಂ.ಎಸ್‌. ಕುಲಕರ್ಣಿ 
ಆರ್‌.ಎ. ಬಾಗಲ್‌ 
ಆರ್‌.ಎಸ್‌. ಕುಲಕರ್ಣಿ 
ಎಸ್‌.ಟಿ. ಹಡಗೇರಿ 
ಬಿ.ಬಿ, ಬೆಂಡಿಗೇರಿ 
ಡಿ.ಎಸ್‌. ಪಾಟೀಲ 
ಆ.ವಿ. ಜೋಶಿ 

ಎ.ಕೆ. ಪ್ರಭು 

ಎಸ್‌.ಜಿ. ತಾವರೆಗೆರೆ 
ಆರ್‌.ಬಿ. ಕುಲಕರ್ಣಿ 
ಎಸ್‌.ಎಂ. ಏರಿ 
ಯು.ಪಿ. ಇನಾಂದಾರ್‌ 
ಕೆ.ಎಸ್‌. ಕಮ್ಮಾರ 
ಕೇ ಪಿ.ಎಸ್‌. ಬಡಿಗೇರ್‌ 


0.36 
0.77 
0.12 
0.27 
0.04 

0.01 
0.87 
0.45 
0.25 
0,25 

Np 
0.71 
0.5 
0.52 
0.19 
0.05 

0.792 

0.3 
0.52 
0.66 
0.09 
0.37 
0.54 

20.12 
0.84 
0.31 
0.62 

0.4 
0.46 

-0.4 
0.65 
0.34 
0.44 
0.55 
0.35 
0.45 

0,31 


೧೯ 


೬೦೦೦ 2 ಲಾ UU ಹಲಿ ಬ 


10 


ND ಸಾ ಇ ವಾ ನಾರಾ a pe ed ed 
© \O ONAN MAW Nm 


ಜಿ.ಎಂ. ಆಚಾರಿ 
ವಿ.ಪಿ. ಪತ್ರಾವಳಿ 


ಕು.'ಪಿ.ಎಂ. ಕಟ್ಟೆ 

ಎಂ.ಜಿ. ಹಂದಿಗೋಳ 
ಆರ್‌.ವಿ. ಹೊಸೂರ 
ಎಂ.ಪಿ. ಕಿತ್ತೂರ 
ಆರ್‌.ಎಚ್‌. ಕುಲಕರ್ಣಿ 
ಕೆ.ಎಂ.ಆರ್‌. ಬೆಂದ್ರೆ 

ಆರ್‌. ಎನ್‌. ಬಳ್ಳಾರಿ 
ಕೆ.ಎಲ್‌. ಶೇಷಶಾಯಿ 
ಬಿ.ಆರ್‌. ಬೆನಕೊಪ್ಪನವರ್‌ 
ಎಸ್‌.ಹೆಚ್‌. ಚೋಶಿ 


ಎ.ಕೆ. ಕೊಡಗಲಿ 


ಅ.ವಿ. ಕುಲಕರ್ಣಿ 
ಮಾರುತಿ ಅಗ್ರೆ 

ಎ.ಎಸ್‌. ಅಮ್ಮಿನಭಾವಿ 
ಎ.ಎ. ಸಿದ್ಧಾಂತಿ 
ಜೆ.ಎಸ್‌. ಹುಯಿಲ್‌ಗೋಳ್‌ 
ವಿ.ಎಸ್‌. ಪುರಾಣಿಕ 
ಎಸ್‌.ಎಸ್‌. ಪಾಟೀಡಿ 
ಕೆ.ಬಿ. ಜಹಗೀರ್‌ದಾರ್‌ 
ಎ.ಜಿ. ದೇಸಾಯಿ 
ಎಸ್‌.ಆರ್‌. ಪರ್ವತೀಕರ್‌ 
ಎಂ.ಎಸ್‌. ಕುಲಕರ್ಣಿ 
ಎಂ.ಎಸ್‌. ಬುರ್ಲಿ - 
ಪಿ.ಎಸ್‌. ನರಸಾಪುರ 
ಎಸ್‌.ಜೆ. ಸವಣೂರ 


"ಎ.ಎಸ್‌. ಕಮಾನಹಳಿ A 


ಪಿ.ಆರ್‌. ನಾಗನೂರ 
ಕು. ಬಿ.ಬಿ. ಕುಲಕರ್ಣಿ 
ಸಿ.ಎಸ್‌. ಶೇಬಣ್ಣವರ್‌ 


ಮಾನವಿಕ ಕರ್ಣಾಟಕ 


ಕಲೆ 


SNL 


ಶೈಕ್ಷಣಿಕ ಅಭಿರುಚಿ: ಮತ್ತು ಗಳಿಕೆ ೨೧ 


21 ಕೆವಿ.ವಿ. ಶ್ರೀಗಿರಿಪುರ 0.25 
22 ಹೆಚ್‌.ಎಸ್‌. ಅಮ್ಮಣ್ಣ 0.49 
23 ಕೆ.ಎಚ್‌. ಗಾಡಿ 0.13 
24 ಡಿ.ಆರ್‌. ಪರ್ವತೀಕರ್‌ 0.52 
25 ಎ.ಹೆಚ್‌. ಶಿಗ್ಗಾಂವ 0.67 
26 ಕು. ಎಸ್‌. ನಾಗರತ್ನ 0.28 
27 ' ಕು. ಜಿ.ಜಿ. ಕುಲಕರ್ಣಿ 0.03 
28 ವಿ.ಎಸ್‌. ಗಲಗಲೆ 0.35 
29 ಸಿ.ಎಂ. ಟೇಟಂಬಿ 0.12 
30 ಎಸ್‌.ಎಸ್‌. ಪತ್ತಾರ 20 


ಮೇಲಿನ ಪಟ್ಟಿ ವಿಜ್ಞಾ ನ ಮತ್ತು ಕಲಾ ವಿಭಾಗಗಳ ವಿದ್ಯಾರ್ಥಿಗಳ ಅಭಿರುಚಿಗಳಿಗೂ ಗಳಿಕೆ 
ಗಳಿಗೂ ಇರುವ ಸ ಬಂಧವನ್ನು ತೋರಿಸುತ್ತದೆ. ವಿಜ್ಞಾನ ಮತ್ತು “ಕಲಾ ಭಾಗಗಳಲ್ಲಿ ವಿದ್ಯಾರ್ಥಿಗಳ 
ಸಂಖ್ಯೆ ಸಮಾನವಾಗಿ ಇಲ್ಲದಿರು ವುದರಿಂದ ತೌಲನಿಕ ದೃಷ್ಟಿಯಿಂದ ಸಮಸ್ಯೆಯನ್ನು ವಿಚಾರ "ಮಾಡು 
.. ಕಷ್ಟ. ಆದರೂ "ಇದ್ದ ವಿಷಯವನ್ನು ಇಲ್ಲಿ ವ್ಯ ಕ್ರ ಮಾಡಲಾಗುತ್ತ ಡೆ. ವಿಜ್ಞಾ ಕನ ವಿಭಾಗದಲ್ಲಿ 
63 ವಿದ್ಯಾರ್ಥಿಗಳು ಇದ್ದಾ ರೆ ಕಲಾ ವಿಭಾಗದಲ್ಲಿ "30 ವಿದ್ಯಾರ್ಥಿಗಳು ಇದ್ದಾ ರೆ, ಅಂದರೆ ಕಲಾ 
ಎಭಾಗದ ಎರಡರಷ್ಟು ವಿದಾ ರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ ಇದ್ಮಾ ಠೆ163 ವಿದ್ಯಾ ರ್ಥಿಗಳಲ್ಲಿ 8 
ಎದ್ಯಾರ್ಥಿಗಳ ಅಭಿರುಚಿಯಲ್ಲಿ ಮತ್ತು ಅವರ ಗಳಿಕೆಯಲ್ಲಿ ಏನೂ "ಸಂಬಂಧವಿಲ್ಲ, ಅಂಪರೆ ಅವರ 
ಅಭಿರುಚಿ ಅವರ ಗಳಿಕೆಯನ್ನು ಮನ್ಸೂಚಿಸುವುದಿಲ್ಲ. ಉಳಿದ 55 ವಿದ್ಧಾರ್ಥಿಗಳ ಅಭಿರುಚಿಗಳಿಗೂ 
ಆವರ ಗಳಿಕೆಗಳಿಗೂ ಸಂಬಂಧವಿದೆ. ಮೇಲಿನ ಪಟ್ಟೆಯ ಪ್ರಕಾರ 14 ವಿದಾ ಬರ್ಥಿಗಳ ಅಬಿರುಚಿಗಳಿಗೂ 
ಗಳಿಕೆಗಳಿಗೂ ನಿಚ್ಚಳ ಸಂಬಂಧವಿದೆ. ಅಂದರೆ ಆವರ ಅಭಿರುಚಿಗೆ ತಕ್ಕಂತೆ ಪರೀಕ್ಷೆಯಲ್ಲಿ ಅವರು ಅಂಕ 
ಗಳನ್ನು ಪಡೆದಿರುವುದು ಸಾಮಾನ್ಯವಾಗಿ ಕಂಡುಬರುತ್ತದೆ. 
ಒಟ್ಟು 30 ಕಲಾ ವಿದ್ಯಾ ರ್ಥಿಗಳಲ್ಲಿ 6 ವಿದ್ದಾ ರ್ಥಿಗಳೆ ಆಭಿರುಚಿಗಳಿಗೂ ಅವರ ಗಳಿಕೆಗಳಿಗೂ 
ಸಂಬಂಧವಿಲ್ಲ ಎಂಬುದು ಮೇಲೆ “ಕೊಟ್ಟಿ ರುವ ಪಟ್ಟಿ ಯನ್ನು ನೋಡಿದರೆ ತಿಳಿಯುತ್ತದೆ. ಉಳಿದ 24 
ವಿದ್ಯಾರ್ಥಿಗಳ ಅಭಿರುಚಿಗಳಿಗೂ ಅವರ ಗಳಿಕೆಗಳಿಗೂ ಸಂಬಂಧವಿದೆ ಎಂಬುದು ಸ ವ್ಯಕ್ತ ಕ್ವ. ವಿಜ್ಞಾ ನ 
ವಿಭಾಗದ ವಿದ್ಯಾರ್ಥಿಗಳಿಗೆ ಹೋಲಿಸಿದರೆ ಕಲಾ ವಿಭಾಗದ ವಿದ್ಯಾ ರ್ಥಿಗಳ ಆರು ಆಳತೆ 
ಸಮಂಜಸವಾಗಿಲ್ಲ ಎಂಬುದು ವ್ಯಕ್ತವಾಗುತ್ತ ದೆ." ಇನ್ನು 8 ವಿದಾ ರ್ಥಿಗಳ ಅಭಿರುಚಿ ಮತ್ತು ಗಳಿಕೆಗೆ 
ನಿಚ್ಚಳ ಸಂಬಂಧವಿರುವುದು ಮೇಲಿನ ಪಟ್ಟಿಯನ್ನು ಪರಿಶೀಲಿಸಿದರೆ ತಿಳಿಯುತ್ತದೆ, ಈ ದೃಷ್ಟಿ 
ಯಿಂದ ಸಂಖ್ಯೆಯಲ್ಲಿ ಕಲಾ ವಿದಾ ್ಯರ್ಥಿಗಳು ಕಡಿಮೆ ಇದ್ದ ರೂ, ವಿಜ್ಞಾ ನ ವಿದ್ಯಾರ್ಥಿ ಗಳಿಗಿಂತ ಸ್ವಲ್ಪ 
ಹೆಚ್ಚು ನಿವ್ವ ಛೆ ಸಂಬಂಧ ಹೊಂದಿರುವುದು ಆನಂದವನ್ನು ಉಂಟುಮಾಡುವ ವಷಯ. ಒಟ್ಟಿ ನ 
ವಿಜ್ಞಾ ನ ಮತ್ತು ಕಲಾ ವಿಭಾಗಗಳ ವಿದ್ಯಾರ್ಥಿಗಳಲ್ಲಿ ಅಭಿರುಚಿ ಮತ್ತು ಗಳಿಕೆಗಳ ಬಗ್ಗೆ ವಿಶೇ 
ವ್ಯ ತ್ಯಾಸ ಸ ಇದ್ದ ಹಾಗೆ ಕಾಣುವುದಿಲ್ಲ. 


ವೌ 


2 ಸಿ" 


ಪಟ್ಟ 3 
ಜಾತಿ ವ್ಯತ್ಯಾಸ 
ಕೆಳಗೆ ಕೊಟ್ಟಿರುವ *ಪಟ್ಟಿ ಬ್ಲಾ ್ರಿಹ್ಮಣೇತರು ಮತ್ತು ಬ್ರಾಹ್ಮಣರ ಅಭಿರುಚಿ ಮತ್ತು 
ಗಳಿಕೆಗಳಿಗೆ ಇರುವ ಸಂಬಂಧವನ್ನು ತೋರಿಸುತ್ತದೆ. 


೨೨ 


M ಚಟ Mh 
ಇ. ಉಟ ಟು ಎ೦ 


“2. ಓಟು [ಬ ಇ. ಲ 1೦ ೦೦ “ಆ ಲಾ ಓಗಿ 


ಫು 


eh ಇಷ್ಟಾ ನಾ ph a eh ಇ eh ed ed 
DOAN UA PVN OTN INH AUN 


ಮಾನವಿಕ ಕರ್ಣಾಟಕ 


ಹೆಸರು ಬ್ರಾಹ್ಮಣೇತರರು 
ಮಾರುತಿ ಅಗ್ರೆ 
ಎ.ಎಸ್‌. ಅಮ್ಮಿನಭಾವಿ 
ಎಸ್‌.ಎಸ್‌. ಪಾಟೀಲ 
ಎಂ.ಎಸ್‌. ಬುರ್ಲಿ 
ಎಸ್‌.ಟಿ. ಸಮನೂರು 
ಸಿ.ಎಸ್‌. ಶೇಬಣ್ಣ ವರ್‌ 
ಹೆಚ್‌.ಎಸ್‌. ಅಮ್ಮಣ್ಣಾ 
ಎ ಹೆಚ್‌. ಶಿಗ್ಗಾಂವ 
ಸಿ.ಎಂ. ಟೆಟೆಂಬಿ 
ಎಸ್‌.ಎಸ್‌. ಪತ್ತಾರ 
ಡಿ.ಬಿ. ಹಾಸಂಕರ 
ಎಸ್‌.ಎಂ. ದೇವಿದಾಸ 
ಎಸ್‌.ಎಸ್‌. ಹಿರೇಮಠ 
ಎಚ್‌.ಎಸ್‌. ಪಾಟೀಲ 
ಜೆ.ಪಿ. ಮೂರ್ಷಲೀನ್‌ 
ಎ.ಆರ್‌. ಅರ್ಲಿಮಟ್ಟಿ 
ಜಿ.ಎನ್‌. ಬಿರೇದಾರ್‌ 
ಕು. ಪಿ.ಜೆ. ಗುಂಜಾಳ 
ಆರ್‌.ಎಲ್‌. ಬೀಳಗಿ 
ಕೆ.ಎಂ. ಪಾಟೀಲ 
ಸಿ.ಎಸ್‌. ಮಾಳವಾಡ 
ಬಿ.ಎಚ್‌. ತರುಗಟ್ಟಿ 
ಆರ್‌.ಆರ್‌. ಜಾದವ 
ಆರ್‌.ಎಚ್‌. ಕೊಪ್ಪದ 
ಬಿ.ಬಿ. ಬೆಂಡಿಗೇರಿ 
ಎಸ್‌.ಜಿ. ತಾರಗೇರಿ 
ಕೆ.ಎಸ್‌. ಕಮ್ಮಾರ 
ಪಿ.ಎಸ್‌. ಬಡಗೇರಿ 
ಜಿ.ಎಂ. ಆಚಾರಿ' 
ಎ.ಪಿ. ಪತ್ರಾವಳಿ 
ಎಂ.ಆರ್‌. ಬೇಂದ್ರೆ 
ಬಿ.ಬಿ. ಬೆನಕಪ್ಪನವರ್‌ 
ಎಂ.ಜಿ, ಉಪ್ರೆ 
ಎ.ಎಸ್‌, ಸಚ್ಚಿ ದಾನಂದ 
ಬ್ರಾಹ್ಮಣರು 
ಎಸ್‌.ಎಸ್‌.ಉಡಪ 


ಸಂಬಂಧ 


0.67 
ಟಿ... ', 
0.29 
0.74 
0.59 
0.03 
0.49 
0.67 
0.12 


0.11 


0.19 
0.1 
0.36 
0.77 
0.87 
0.45 
0.71 
0.19 
0.05 
0.66 
0.69 
0.37 
0.4 
0.34 
0.45 
0.31 
0.85 
-0.5 
0.4 
0.29 
0.05 
0.52 


0.09 


ಶೈಕ್ಷಣಕ ಅಭಿರುಚಿ ಮತ್ತು ಗಳಿಕೆ 


ಎಂ.ವಿ ಪ್ಲೆ 

ಎ.ವಿ. ಕುಲಕರ್ಣಿ 

ಎ.ಎ. ಸಿದ್ಧಾಂತಿ 

ಜಿ.ಎಸ್‌ ಹುಯಲಗೋಳ್‌ 
ಎ.ಎಸ್‌. ಪುರಾಣಿಕ 

ಬಿ.ಬಿ. ಜಹಗೀರದಾರ್‌ 

ಕು.ಎ.ಜಿ. ದೇಸಾಯಿ 

ಎಸ್‌.ಜಿ. ಪರ್ವತೀಕರ್‌ 
ಕು.ಎಂ.ಎಸ್‌. ಕುಲಕರ್ಣಿ 
ಪಿ.ಜಿ. ನರಸಾಪುರ 

ಎ.ಎಸ್‌. ಕಾಮನಹಳ್ಳಿ 
ಎ.ಆರ್‌. ನಾಗನೂರ 
ಕು.ಜಿ.ಟಿ. ಕುಲಕರ್ಣಿ 

ವಿ.ಎ. ಶ್ರಿಗಿರಿಪೂರ 

ಕೆ.ಎಚ್‌. ಬಾಗೇವಾಡಿ 

ದೆ.ಆರ್‌. ಪರ್ವತೀಕರ್‌ 

ಎನ್‌. ನಾಗರತ್ನ 
ಜಿ.ಜಿ. ಕುಲಕರ್ಣಿ 

ವಿ.ಎಸ್‌. ಗಲಗಲೆ 
ಸಿ.ಎಸ್‌. ಕುಲಕರ್ಣಿ 

ಆ.ವಿ. ಅತ್ತೂರ ಈ 
ಕು.ಎಸ್‌.ಆರ್‌. ಸವಣೂರು 
ಎನ್‌.ಎಂ. ಕುಲಕರ್ಣಿ 
ಕು.ವಿ.ಎಸ್‌. ಪಾಟೀಲ 

ಆರ್‌.ಕೆ. ಜೋಶಿ 

ಎಂ.ಎನ್‌. ಕುಲಕರ್ಣಿ 

ಆರ್‌.ಕೆ. ಜೋಶಿ 

ಆರ್‌.ಬಿ. ಕಟ್ಟಿ 
ಕೆ.ಎನ್‌. ಜೋಶಿ 
ಎಸ್‌.ಡಿ. ಗುಂಜೇಕರ್‌ 
ಎನ್‌.ಜಿ. ಹಯಲಗೋಳ್‌ 
ಎಸ್‌.ಎಸ್‌. ಪರಾರಡೆ 
ಎಂ.ಕೆ. ಶೂರ್ಪಾಲಿ 
ಎಸ್‌.ವಿ. ಜೋಶಿ 
ಎ.ಎಸ್‌. ದೇಶಪಾಂಡೆ 
ಜಿ.ಎಸ್‌. ಶ್ರೀನಿವಾಸನ್‌ 
ಎಚ್‌.ಎಸ್‌ ಜ್ಕೋತಿ 


೨೩ 


೨೪ ಮಾನವಿಕ ಕರ್ಣಾಟಕ 


39 ಡಿ.ಎಸ್‌. ರಾವ 0.52 
40 ಎಸ್‌.ಟಿ. ಪಾಟೀಲ 0.54 
41 ಎಂ.ಎಸ್‌ ಕುಲಕರ್ಣಿ 0.12 
42 ಆರ್‌. ಎಸ್‌. ಬಾಗಲ 0.84 
43 ಆರ್‌.ಎಸ್‌. ಕುಲಕರ್ಣಿ 0.31 
44 ಎಸ್‌.ಟಿ. ಹಡಲಗೇರಿ 0.62 
45 ಡಿ.ಎಸ್‌. ಪಾಟೀಲ 0.46 
46 ಆವಿ. ಜೋಶಿ 0.4 

47 ವಿ.ಕೆ. ಪ್ರಭು 0.85 
48 ಆ.ಬಿ. ಕುಲಕರ್ಣಿ 0.44 
49 ಎಸ್‌.ಎಂ. ಏರಿ 0.55 
50 ಯು.ಪಿ. ಇನಾಂದಾರ್‌ 0.35 
51 ಪ.ವ. ಕಟ್ಟಿ -0.06 
52 ಎಂ.ಜಿ. ಹಂದಿಗೊಲ್‌ 0.05 
53 ಆರ್‌.ವಿ. ಹೊಸೂರ 0.56 
54 ಎ.ಪಿ. ಕಿತ್ತೂರ 0.09 
55 ಆರ್‌.ಎಲ್‌ ಕುಲಕರ್ಣಿ 0.43 
56 ' ಎ.ಎನ್‌. ಬಳಾ ರಿ 0.63 
57 ಕೆ.ಎಲ್‌. ಶೇಷಶಾಯಿ ON) 
58 ಕೆ.ಎಸ್‌.ಎಚ್‌. ಜೋಶಿ 0.41 
59 ಕೊಡಗಳಿ 0.15 


ಮೇಲೆ-ಕೊಟ್ಟಿರುವ ಪಟ್ಟಿಯನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಿದಾಗ : ಈ ವಿಷಯಗಳು ಕಂಡು 
ಬರುತ್ತಪೆ. ಬ್ರಾಹ್ಮಣ ಮತ್ತು ಬ್ರಾಹ್ಮಣೇತರರಲ್ಲಿರುವ ವ್ಯತ್ಯಾಸವನ್ನು ತೌಲನಿಕ ದೃಷ್ಟಿಯಿಂದ 
ನಿವೇದಿಸಲು ಕಷ್ಟಸಾಧ್ಯ. ಏಕೆಂದರೆ ಬ್ರಾಹ್ಮಣ ಮತ್ತು ಬ್ರಾಹ್ಮಣೇತರು ಸಮಾನಸಂಖ್ಯೆಯಲ್ಲಿ 
ಇಲ್ಲ. ಬ್ರಾಹ್ಮಣ ವಿದ್ಯಾರ್ಥಿಗಳ ಸಂಖ್ಯೆ 59. ಆದರೆ ಬ್ರಾಹ್ಮಣೇತರ ವಿದ್ಯಾರ್ಥಿಗಳ ಸಂಖ್ಯೆ 
34. ಆದರೂ ನಮಗೆ ಸಂಖ್ಯೆಗಳು ಎಷ್ಟು ದೊರಕಿರುವವೋ ಅಷ್ಟನ್ನು ತೌಲನಿಕ ದೃಷ್ಟಿಯಿಂದ 
ವಿವೇಚಿಸೋಣ. 34 ಬ್ರಾಹ್ಮಣೇತರ ವಿದ್ಯಾರ್ಥಿಗಳಲ್ಲಿ 8 ವಿದ್ಯಾರ್ಥಿಗಳ ಸಂಖ್ಯೆಗಳು ಅವರ 
ಅಭಿರುಚಿಗಳಿಗೂ ಗಳಿಕೆಗಳಿಗೂ ಏನೂ ಸಂಬಂಧವಿಲ್ಲ ಎಂಬುದನ್ನು ತೋರಿಸುತ್ತವೆ. 9 ವಿದ್ಯಾರ್ಥಿ 
ಗಳೆ ಸಂಖ್ಯೆಗಳು ಅಭಿರುಚಿಗಿಗೂ ಮತ್ತು ಗಳಿಕೆಗಳಿಗೂ ನಿಚ್ಚಳ ಸಂಬಂಧವನ್ನು ವ್ಯಕ್ತ 
ಮಾಡುತ್ತವೆ. 59 ಬ್ರಾಹ್ಮಣ ವಿದ್ಯಾರ್ಥಿಗಳಲ್ಲಿ 9 ವಿದ್ಯಾರ್ಥಿಗಳ ಸಂಖ್ಯೆಗಳು ಅಭಿರುಚಿಗಳಿಗೂ ಗಳಿಕೆ 
ಗಳಿಗೂ ಯಾವ ಸಂಬಂಧವೂ ಇಲ್ಲವೆಂಬುದನ್ನು ಸ್ಪಷ್ಟಪಡಿಸುತ್ತವೆ. ಇನ್ನು `ಹದಿನಾರು ವಿದ್ಯಾರ್ಥಿಗಳ 
ಸಂಖ್ಯೆಗಳು ಅಭಿರುಚಿಗಳಿಗೆ ಮತ್ತು ಗಳಿಕೆಗಳಿಗೆ ನಿಚ್ಚಳ ಸಂಬಂಧವನ್ನು `ತೋರಿಸುತ್ತದೆ. "ಅಂದ 
ನಲಿ ಬ್ರಾಹ್ಮಣೇತರ ವಿದ್ಯಾರ್ಥಿಗಳಿಗೂ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೂ ಅಭಿರುಚಿಗಳ ಮತ್ತು ಗಳಿಕೆಗಳ 
ಸಂಬಂಧದಲ್ಲಿ ವ್ಯಶ್ಯಾಸವಿದೆ ಎಂಬುದು ಮೇಲಿನ ಸಂಖ್ಯೆಗಳಿಂದ ತಿಳಿಯುತ್ತದೆ. ಸಾಮಾನ್ಯವಾಗಿ 
ಇವೆರಡಕ್ಕೂ ಸಂಬಂಧವಿರುವುದು ಎರಡೂ ಜಾತಿಗಳಲ್ಲಿ ಎದ್ದು ಕಾಣುತ್ತದೆ; $ 


ಲಿಂಗವ ತಾ ಸ 


ಕೆಳಗೆ?ಕೊಟ್ಟಿರುವ ಪಟ್ಟಿ ಬಾಲಕ ಮತ್ತು ಬಾಲಕಿಯರ ಅಭಿರುಚಿ ಮತ್ತು ಗಳಿಕೆಗಳ 
ಸಂಬಂಧದಲ್ಲಿರುವ ವ್ಯತ್ಯಾಸವನ್ನು ತೋರಿಸುತ್ತದೆ. 


bk ಭಾ 
“ಲ 0 ಟ್ರ ಲ ಉತ ರು ಬ್‌ 


ತ್‌ db bes he ed ಇ fs es 
~ StL ಇಲಾ ಉಟ ಣು 


22 


ಬು ಟು ಹ Ny yb NM 
ಜರಿ ರಿಕ NG 


ಬಾಲಕರ ಹೆಸರು 


ಮಾರುತಿ ಅಗ್ರೆ 
ಎ.ಎಸ್‌. ಅಮ್ಮಿನಭಾವಿ 
ಎಂ.ಆರ್‌. ಬುರ್ಲೆ 
ಎಸ್‌.ಟಿ. ಸವಣೂರ 
ಸಿ. ಎಸ್‌. ಶೇಬಣ್ಣವರ 


ಶ್ರ 


ಲ 


ಹೆಚ್‌. ಎಸ್‌. ಅಮ್ಮಣ್ಣ 


ಎ.ಎಚ್‌. ಶಿಗ್ಗಾಂವಿ 
ಸಿ.ಎಂ. ಟೆಟಂಬಿ 
ಎಸ್‌.ಎಸ್‌. ಪತ್ತಾರ 
ಡಿ.ಬಿ. ಹಾಸಲಕರ 
ಎಸ್‌.ಎಸ್‌. ಪಾಟೀಲ 
ಎನ್‌.ಎಸ್‌. . ಹಿರೇಮಠ 
ಜಿ.ಪಿ. ಮೂರ್ಷಲಿನ 
ಎ.ಆರ್‌. ಅರಲಮಟ್ಟಿ 
ಜಿ.ಎನ್‌. ಬಿರೇದಾರ್‌ 
ಆರ್‌.ಎಲ್‌, ಬೀಳಗಿ 
ಕೆ.ಎಲ್‌. ಪಾಟೀಲ 
ಸಿ.ಎಸ್‌. ಮಾಳವಾಡ 
ಬಿ.ಎಚ್‌. ತರ್ಲಗಟ್ಟಿ 
ಆರ್‌.ಆರ್‌. ಜಾದವ್‌ 
ಜಿ.ಬಿ. ಬೆಂಡಿಗೇರಿ 
ಆರ್‌.ಎಚ್‌. ಕೊಪ್ಪದ 
ಎಸ್‌.ಜಿ. 'ತಾವರಗೇರಿ 
ಕೆ.ಎಸ್‌. ಕಮ್ಮಾರ 
ಜಿ.ಎಂ. ಆಚಾರಿ 
ಎ.ಪಿ. ಪತ್ರಾವಳಿ 
ಬಿ.ಬಿ. ಬೆನಕೆಪ್ಪನವರ 
ಎಂ.ಜಿ. ಉಪ್ರೆ 
ಎ.ಎಸ್‌. ಸಚ್ಚಿದಾನಂದ 
ಎಸ್‌. .ಎಸ್‌. ಉಡಪ 


ಎಂ. ವಿ. ವ್ಸ 


ಕ್ಷಣಿಕ ಅಭಿರುಚಿ ಮತ್ತು ಗಳಿಕೆ ೨೫ 


ಪಟ್ಟ 4 


ಸಂಬಂಧ 
0.67 
0.3 
0.74 
0.59 
-0.03 
0.49 
0.67 
0.12 
-0.1 
0.11 
0.11 
-0.1 
0.36 
0.77 
0.87 
0.71 
0,19 
-0.05 
0.66 
0.69 
“0.4 
0.37 
0.34 
0.45 
0,85 
0.5 
0.29 
0;05 
0.52 
0.09 
-0.5 


ಎ. ವಿ. ಕುಲಕರ್ಣಿ 

ಎ. ಐ. ಸಿದ್ಧಾ ತಿ 

ಬಿ. ಬಿ. ಜಹಗೀರದಾರ್‌ 
ಎಸ್‌. ಆರ್‌. ಪರ್ವತೀಕರ್‌ 
ಎ. ಎಸ್‌. ಕಮನಹಳ್ಳಿ 
ವಿ. ಎಸ್‌. ನಾಗನೂರ 
ಕೆ. ಎಚ್‌. ಬಾಗೆವಾಡಿ 
ಡಿ. ಆರ್‌. ಪರ್ವಕೀಕರ 
ವಿ. ಎಸ್‌. ಗಲಗಲೆ 

ಸಿ. ಎಸ್‌. ಕುಲಕರ್ಣಿ 
ಆರ್‌, ವಿ. ಅತ್ತೂರ 
ಎನ್‌. ಎಲ್‌. ಕುಲಕರ್ಣಿ 
ಪಿ.ಕೆ. ಜೋಶಿ 

ಎಂ. ಎ. ಕುಲಕರ್ಣಿ 
ಆರ್‌. ಕೆ. ಜೋಶಿ 
ಎ,ಬಿ. ಕಟ್ಟಿ 

ಕೆ. ಎನ್‌. ಜೋಶಿ 
ಎನ್‌. ಡಿ. ಗಲಂಜೀಕರ 
ಎನ್‌. ಜಿ, ಹುಯಲ್‌ಗೋಳ್‌ 
ಎಸ್‌, ಎಸ್‌. ಪರಾಂಡೆ 
ಎಂ. ಕೆ. ಸೂರ್ಪಾಲಿ 
ಎಸ್‌. ವಿ. ಜೋಶಿ 

ಎ. ಎನ್‌; ದೇಶಪಾಂಡೆ 
ಜಿ. ಎನ್‌, ಶ್ರೀನಿವಾಸನ್‌ 
ಎಚ್‌.ಎಸ್‌. ಜ್ಯೋತಿ 
ಡಿ. ಎನ್‌. ರಾವೇ 
ಎಸ್ಕ್‌ ಟಿ. ಪಾಟಿಲ 

ಎಂ, ಎನ್‌. ಕುಲಕರ್ಣಿ 
ಆರ್‌. ಎನ್‌. ಬಾಗಲ 
ಆರ್‌. ಎನ್‌. ಕುಲಕರ್ಣಿ 
ಎಸ್‌. ಟಿ, ಹಡಲಗೇರಿ 
ಡಿ. ಎಸ್‌. ಪಾಟೀಲ 
ಆರ್‌, ವಿ. ಜೋಶಿ 

ಎ. ಕೆ. ಪ್ರಭು 

ಆರ್‌, ಬಿ. ಕುಲಕರ್ಣಿ 
ಎಸ್‌. ಎಂ. ಏರಿ 

ಎಂ. ಜಿ, ಹಂದಿಗೊಳ 


ಮಾನವಿಕ ಕರ್ಣಾಟಕ 


3. 


0.38 
0.7 
0.57 
0.6 
0.03 
0.05 
0.13 
0.52 
0.35 
0.192 
0.65 
0.33 
0.22 
0.65 
0.12 
0.27 
0.04 
0,01 
0.25 
0.25 
0.12 h 
0.5 1 
0.52 
0.792 
33: 
0.52 
0.54 
0.12 
0.84 
0.31 
0.62 
0.46 
0.4 
0.65 
0.44 
0.55 
0,05 


Poe 
Ay 


ಒತು 


ಶೈಕ್ಷಣಿಕ ಅಭಿರುಚಿ ಮತ್ತು ಗಳಿಕೆ ೨೭ 


69 ಆ, ವಿ. ಹೊಸೂರ 0.55 
70 ಡಿ. ಪಿ. ಕಿತ್ತೂರ 0.69 
71 ಆರ್‌. ಎಚ್‌. ಕುಲಕರ್ಣೆ 0.43 
72 ಕೆ. ಎಲ್‌. ಶೇಷಶಾಯಿ 0.65 
73, ವಿ.ಕೆ. ಕಡಗೊಲು 0.105 


ಬಾಲಕಿಯರ ಹೆಸರು 


1 ಎಸ್‌. ಎಸ್‌. ಪಾಟೀಲ _ 0,29 
2 ಎಸ್‌. ಎಂ. ದೇವಿದಾಸ : 0.5 
3 ಪಿಜಿ. ಗುಂಜಾಳ 0.45 
4 ಪಿ. ಎನ್‌. ಬಡಗೇರಿ 0.31 
5 ಎಂ, ಆರ್‌. ಬೇಂದ್ರೆ —0.4 
6 ಜೆ. ಎಸ್‌. ಹಯುಲಗೊಳ್‌ 0.43 
7 ಎ, ಎಸ್‌. ಪುರಾಣಿಕ 0.32 
೬ ಎ. ಆರ್‌. ದೇಸಾಯಿ 0.13 
9 ಎಂ. ಎಸ್‌. ಕುಲಕರ್ಣಿ 0.55 
10 ಪ್ರಿ ಜಿ. ನರಸಾಪುರ 0.74 
11 ಬಿ. ಬಿ. ಕುಲಕರ್ಣಿ 8 0.18 
12 ಎ. ವಿ. ಶ್ರೀಗಿರಿಪುರ 0.25 
13 ಎನ್‌. ನಾಗರತ್ನ 0.28 
14 ಜಿ. ಜಿ. ಕುಲಕರ್ಣಿ 0/03 
15 ಎಸ್‌. ಆರ್‌. ಸವಣೂರು 0.68 
16 ವಿ. ವಿಂ. ಪಾಟೀಲ 0.01 
17 ಯು. ಪಿ. ಇನಾಂದಾರ್‌ 0.35 
18 ಪಿ. ಎಂ. ತಟ್ಟಿ 0.06 
19 ಎ. ಎನ್‌. ಬಳ್ಳಾರಿ 0.63 
20 ಎಸ್‌. ಎಚ್‌. ಜೋಶಿ 0.41 


ಮೇಲಿನ ಪಟ್ಟಿಯನ್ನು ಸೂಕ್ಷ್ಮವಾಗಿ ನೋಡಿದಾಗ ಬಾಲಕರ ಸಂಖ್ಯೆ ಬಾಲಕಿಯರ ಸಂಖ್ಯೆ 
ಯ ಮೂರರಸ್ಪಿದೆ, ಅಂದರೆ ಬಾಲಕರ ಸಂಖ್ಯೆ 73. ಆದರೆ ಬಾಲಕಿಯರ ಸಂಖ್ಯೆ 20, 
ಅಂದ ಮೇಲೆ ಈ ಎರಡು ಲಿಂಗಗಳಲ್ಲಿ ಹೋಲಿಕೆ ಸಾಧ್ಯವಿಲ್ಲ ಎನ್ನಬಹುದು. ಏಕೆಂದರೆ ಸಂಖ್ಯೆಯಲ್ಲಿ 
ಈ ಎರಡುಅಂಗಗಳಲ್ಲಿರುವವರು ಸಮ ಇಲ್ಲದೆ ಇರುವುದರಿಂದ, ಸಂಖ್ಯೆಯಲ್ಲಿ ಸಮಾನವಾದ ಎರಡು 
ಗುಂಪುಗಳನ್ನು ಸ್ತ್ರೀ ಪುರುಷರಲ್ಲಿ ದೊರಕಿಸುವುದು ಕಷ್ಟ. ಆದುದರಿಂದ ಏನು ವಸ್ತು ನಮ್ಮಲ್ಲಿ 
ಇದೆಯೋ ಅದನ್ನೇ ಆಧಾರವಾಗಿ ತೆಗೆದುಕೊಂಡು ಗಂಡು ಹೆಣ್ಣಿಗಿರುವ ವ್ಯತ್ಯಾಸವನ್ನು ಇಲ್ಲಿ ವಿವೇಚಿ 
ಲಾಗುವುದು. ಸಾವರಾನ್ಯವಾಗಿ ಕಾಣುವ ಅತಿ ಮುಖ್ಯವಾದ ಅಂಶಗಳು ಎಂದರೆ 73 
ಬಾಲಕರಲ್ಲಿ 14 ಬಾಲಕರ ಸಂಖ್ಯೆಗಳು ಅವರ ಅಭಿರುಚಿಗಳಿಗೂ ಗಳಿಕೆಗಳಿಗೂ ಏನೂ ಸಂಬಂಧ 


೨೮ ಮಾನವಿಕ ಕರ್ಣಾಟಕ 


ಇಲ್ಲವೆಂಬುದನ್ನು ತೋರಿಸುತ್ತವೆ. ಇನ್ನು ಉಳಿದ ಬಾಲಕರ ಸಂಖ್ಯೆಗಳು ಆವರ 'ಅಭಿರುಚಿಗಳಿಗೂ 
ಗಳಿಕೆಗಳಿಗೂ ಸಂಬಂಧವಿದೆ ಎಂದು ತೋರಿಸುತ್ತವೆ. 73 ಬಾಲಕರಲ್ಲಿ 20 ಬಾಲಕರ ಸಂಖ್ಯೆ 
ಗಳು ಅವರ ಅಭಿರುಚಿಗಳಿಗೂ ಗಳಿಕೆಗಳಿಗೂ ನಿಚ್ಚಳ ಸಂಬಂಧವನ್ನು ತೋರಿಸುತ್ತವೆ. ಇನ್ನು 
20 ಬಾಲಕಿಯರಲ್ಲಿ ಕೇವಲ 3 ಬಾಲಕಿಯರಲ್ಲಿ ಸಂಖ್ಯೆಗಳು ಅವರ ಅಭಿರುಚಿಗಳಿಗೆ. ಮತ್ತು 'ಗಳಿಕೆಗಳಿಗೆ 
ಯಾವ ವಿಧವಾದ ಸಂಬಂಧವಿಲ್ಲವೆಂಬುದನ್ನು ತೋರಿಸುತ್ತವೆ, ಬಾಲಕಿಯರ ದೃಷ್ಟಿಯಿಂದ ನೋಡಿ 
ದರೆ ಬಾಲಕರ ನೈಪೇಧಿಕ ಸಂಬಂಧ ಅವರ ಸಂಖ್ಯೆಗೆ ಜಾಸ್ತಿಯಾಯಿತು ಎನಿಸುತ್ತದೆ. ಇನ್ನು 
20 ಬಾಲಕಿಯರಲ್ಲಿ 4 ಬಾಲಕಿಯರ ಸಂಖ್ಯೆಗಳು ಅವರ ಅಭಿರುಚಿಗಳಿಗೂ ಗಳಿಕೆಗಳಿಗೂ 
ನಿಚ್ಚಳ ಸಂಬಂಧವಿದೆ ಎಂದು ತೋರಿಸುತ್ತವೆ. ಬಾಲಕರ ದೃಷ್ಟಿಯಿಂದ ವಿಚಾರ ಮಾಡಿದ್ದೇ ಆದರೆ 
ಈ ನಿಚ್ಚಳ ಸಂಬಂಧ ಬಾಲಕಿಯರಲ್ಲಿ ಸ್ವಲ್ಪ ಕಡಿಮೆಯಾಯಿತು ಎನಿಸುತ್ತದೆ (ಅಂದರೆ ಅವರ 
ಸಂಖ್ಯೆಯನ್ನೇ ಮೂಲವಾಗಿ ಇಟ್ಟು ಕೊಂಡರೂ). ಒಟ್ಟಿನಲ್ಲಿ ಬಾಲಕ ಬಾಲಕಿಯರಲ್ಲಿ ಅಭಿರುಚಿಗಳಿಗೂ 
ಗಳಿಕೆಗಳಿಗೂ ವಿಶೇಷ ವ್ಯತ್ಯಾಸ ಕಂಡುಬರುವುದಿಲ್ಲ, 


ಪಟ್ಟಿ 5 


ವರಮಾನ ವ್ಯ ತಾ ಸ 


ಕೆಳಗೆ ಕೊಟ್ಟಿರುವ ಪಟ್ಟಿ ಕಡಿಮೆ ವರಮಾನ ಮತ್ತು ಹೆಚ್ಚು ವರಮಾನ ಬರುವ ವಿಬ್ಯಾರ್ಥಿ 
ಗಳ ಅಭಿರುಚಿಗಳಿಗೂ ಗಳಿಕೆಗಳಿಗೂ ಇರುವ ಸಂಬಂಧದಲ್ಲಿ ವೃತ್ಕಾ ಸವನ್ನು ತೋರಿಸುತ್ತದೆ. 


ಕಡಮೆ ವರಮಾನ : ರೂ. 300-ರೂ. 2,000 


ಹೆಸರು ಸಂಬಂಧ 


] ಎಂ. ಎಸ್‌. ಕುಲಕರ್ಣಿ 0.55 
2 ಬಿ. ಬಿ. ಕುಲಕರ್ಣಿ | 0.18 
3 ಎಂ.ಎಸ್‌, ಆಗೆ 0.67 
4 ಎ. ಎಸ್‌. ಅಮಿ ನಭಾವಿ —0.3 
5 ಎಂ. ಆರ್‌. ಬುರ್ಲ 0-74 
6 ಎಸ್‌. ಟಿ. ಸವಣೂರ್‌ 0.59 
7 ಸಿ.ಎಸ್‌. ಶೇಬಣ್ಣ ವರ್‌ —0.99 
8 ವಿ, ಹೆಚ್‌. ಶಿಗ್ಗಾಂವಿ 0.67 
9 ಎಂ. ಟೇಟಂಬಿ 0.12 
10 ಎಸ್‌. ಎಸ್‌. ಪತ್ತಾರ 0.1 
11 ಡಿ. ಬಿ. ಹಸತಕರ 0.11 
12 ಎ.ಆರ್‌. ಅರಳಿಮಟ್ಟಿ 0.77 
13 ಟಿ. ಹೆಚ್‌. ತರಲಗಟ್ಟಿ 0.66 
14 ಆರ್‌. ಆರ್‌. ಜಾದವ } 0.69 
15 ಆರ್‌. ಎಚ್‌. ಕೊಪ್ಪದ 0.37 
16 ಎಸ್‌, ಜಿ. ತಾವರಗೇರಿ 0.34 


17 x. ಕಮ್ಮಾರ 0.45 


ಶೈಕ್ಷಣಿಕ: ಅಭಿರುಚಿ ಮತ್ತು ಗಳಿಕೆ 


ಜಿ. ಎಂ. ಆಚಾರಿ 0.85 
ಬಿ. ಬಿ. ಬಿನಕಪ್ಪನವರ 0.29 
ಎಂ. ಜಿ. ಉಪ್ರೆ 20.05 
ಎಸ್‌. ಎಸ್‌. ಉಡಪ 0.09 
ಎಂ. ವಿ.ಪೈ ೨05 
ಆರ". ಎ. ಕುಲಕರ್ಣಿ 0.38 
ಬಿ. ಬಿ. ಜಹಗೀರದಾರ್‌ 0.57 
ಎಸ್‌. ಆರ್‌. ಪರ್ವತಿಕರ್‌ 0.6 
ಎ. ಎಸ್‌. ಕಮನಹಳ್ಳಿ 0.03 
ಎ. ಆರ್‌. ನಾಗನೂರ 0.05 
ಕೆ. ಹೆಚ್‌. ಬಾಗೆವಾಡಿ 0.13 
ಡಿ. ಆರ್‌, ಪರ್ವತೀಕರ್‌ 0.52 
ಎ. ಎಸ್‌. ಗಲಗಲಿ 0.35 
ಸಿ. ಎಸ್‌. ಕುಲಕರ್ಣಿ 0.192 
ಆರ್‌. ವ್ಹಿ. ಅತ್ತೂರ 0.65 
ಪಿ. ಕೆ. ಜೋಶಿ 0.22 
ಎಂ. ಎಸ್‌. ಕುಲಕರ್ಣಿ 0.65 
ಆರ್‌. ಕೆ. ಜೋಶಿ 0.12 
ಕೆ. ಎನ್‌. ಜೋಶಿ 0:04 
ಎಸ್‌. ಎನ್‌. ಪರಾಂಡೆ 0.25 
ಎಂ. ಕೆ. ಶೂರ್ಪಾಲಿ 2012 
ಎಸ್‌. ವಿ. ಜೋಶಿ 0.5 
ಜಿ. ಎಸ್‌. ಶ್ರೀನಿವಾಸನ್‌ 0.792 
ಎಚ್‌. ಎಸ್‌. ಜ್ಕೋತಿ ೫ 
ಡಿ. ಎನ್‌. ರಾವ್‌ 0.92 
ಎಸ್‌. ಟಿ, ಪಾಟೀಲ 0.54 
ಎಂ, ಎನ್‌. ಕಾಲಕರ್ಣಿ -0.12 
ಎಸ್‌. ಟಿ. ಹಡಲಗೇರಿ 0.62 
ಆರ್‌. ವಿ. ಜೋಶಿ 0,4 
ಆ. ಬಿ. ಕುಲಕರ್ಣಿ 0.44 
ಎಂ. ಜಿ: ಹಂದಿಗೋಲ್‌ 0.05 
ಆರ್‌: ಎಚ್‌. ಕುಲಕರ್ಣಿ 0.43 
ಹೆಚ್ಚು ವರಮಾನ : ರೂ 2,000 ಮತ್ತು ಹೆಚ್ಚು 

ಎ, ಕೆ. ಕೊಡಗಲಿ 0.15 
ಪಿ. ಎಂ. ತಟ್ಟಿ | —0.06 
ಎಸ್‌: ಎಸ್‌. ಪಾಟೀಲ 0.29 


ಎಸ್‌, ಎಂ. ದೇವಿದಾಸ್‌ ' 0.5 


ಹಿ. ಜೆ. ಗುಂಜಾಳ 

ಪಿ. ಎನ್‌. ಬಡಗೇರಿ 
ಎಂ, ಆರ್‌. ಬೇಂದ್ರೆ 
ಜೆ, ಎಸ್‌, ಹುಯಲಗೊಳ್‌ 
ಡಿ. ಎನ್‌. ಪುರಾಣಿಕ 
ಎ. ಆರ್‌, ದೇಸಾಯಿ 

ಪಿ. ಜಿ. ನರಸಾಪುರ 
ಎಸ್‌. ಆರ್‌. ಸವಣೂರ 
ವಿ. ಎಂ. ಪಾಟೀಲ 
ಯು: ಪಿ. ಇನಾಂದಾರ 
ಎ. ಎನ್‌. ಬಳ್ಳಾರಿ 
ಎಸ್‌. ಹೆಚ್‌. ಜೋಶಿ 
ಎಚ್‌. ಎಸ್‌. ಅಮ್ಮಣ್ಣಾ 
ಎಸ್‌. ಎಸ್‌. ಹಿರೇಮಠ 
ಎಚ್‌. ಎಸ್‌. ಪಾಟೀಲ 
ಜಿ. ಪಿ. ಮೂರ್ಷಲೀನ್‌ 
ಜಿ. ಎನ್‌. ಬಿರೇದಾರ್‌ 
ಆರ್‌. ಎಲ್‌. ಬೀಳಗಿ 

ಕೆ. ಎಲ್‌. ಪಾಟೀಲ 

ಸಿ. ಎಸ್‌. ಮಾಳವಾಡ 


ಣಿ 
¢ fp 
1 
8 
ಸ 
೨ 


$089 

ಬ 

A 
24. 
Vi 
CL 
& 
ಲ 
el 


ಬನ ಎಲ್‌. "ಕುಲಕರ್ಣಿ 


ಎ. ಬಿ. ಕಟ್ಟಿ ಸೆ 

ಎಸ್‌, ಡಿ. ಗುಂಜೀಕರ್‌ 
ಎಸ್‌. ಜಿ, ಹುಯಿಲಗೊಳ್‌ 
ಎ. ಎನ್‌. ದೇಶಪಾಂಡೆ 
ಆರ್‌; ಎಸ್‌. ಬಾಗಲ 
ಆರ್‌. ಎನ್‌. ಕುಲಕರ್ಣಿ 
ವಿ. ಕೆ. ಪ್ರಭು 

ಎಂ. ಎಸ್‌. ಎಂ. 

ಆ, ವಿ. ಪೊಸೂರ 
ಎಂ. ಪಿ. ಕಿತ್ತೂರ 

ಕೆ. ಎಲ್‌. ಶೇಷಶಾಯಿ 


ಡಿ 


ಮೇಲಿನ ಪಟ್ಟಿ ಕಡಮೆ ಆದಾಯ ಹಾಗೂ ಹೆಚ್ಚು ಆದಾಯ ಉಳ್ಳ ವಿದ್ಯಾರ್ಥಿಗಳ ಅಭಿರುಚಿ 
\ 


ಮಾನವಿಕ ಕರ್ಣಾಟಕ 


0.45 

0.31 
0,4 

0.43 


0,32 


0.13 
0.74 
0.68 
0.21 


0.35, 


0.63 
0.41 
0.49 
0.19 
3.1 
0.36 
0.87 
0.71 
0.19 
—0.05 
—0.04 
0.5 
0,52 
0.7 
0.33 
0 27 
-0.01 
0.25 
0.52 
0,84 
0೨31 
0.65 
0.55 
0.55 
0,09 
0.65 


SN RN 


ಶೈಕ್ಷಣಿಕ ಅಭಿರುಚಿ ಮತ್ತು ಗಳಿಕೆ ೩೧ 


ಗಳು ಮತ್ತು ಗಳಿಕೆಗಳಿಗೆ ಇರುವ ಸಂಬಂಧದ ವ್ಯತ್ಯಾಸವನ್ನು ಸೂಚಿಸುತ್ತದೆ. ಕಡಮೆ ಆದಾಯ 
ವುಳ್ಳ ವಿದ್ಯಾರ್ಥಿಗಳ ಸಂಖ್ಯೆ 49. ಹೆಚ್ಚು ಆದಾಯವುಳ್ಳ ವಿದ್ಯಾರ್ಥಿಗಳ ಸಂಖ್ಯೆ 44. 4 ವಿದ್ಯಾರ್ಥಿ 
ಗಳು ತಮ್ಮ ಪಾಲಕರ ವರಮಾನವನ್ನು ಪ್ರಶ್ನಾವಳಿಯಲ್ಲಿ ತಿಳಿಸಿಲ್ಲವಾದರಿಂದ, ಅವರ ಸಂಖ್ಯೆ 
ಗಳನ್ನು ಈ ಪಟ್ಟಿಯಲ್ಲಿ ಸೇರಿಸಿಲ್ಲ. ಈ ಎರಡು ಗುಂಪುಗಳಿಗೆ ಸಂಖ್ಯೆಯಲ್ಲಿ ವಿಶೇಷ ವ್ಯತ್ಯಾಸವಿಲ್ಲ. 
ಆದುದರಿಂದ ಈ ಎರಡು ಗುಂಪುಗಳಿಗಿರುವ ಸಾಮ್ಯ ವೈಷಮ್ಯವನ್ನು ತೌಲನಿಕ ದೃಷ್ಟಿಯಿಂದ ವಿಚಾರ 
ಮಾಡಬಹುದು. ಕಡಮೆ ಆದಾಯವುಳ್ಳ ಒಟ್ಟು 49 ವಿದ್ಯಾರ್ಥಿಗಳಲ್ಲಿ ಹತ್ತು ವಿದ್ಯಾರ್ಥಿಗಳ 
ಸಂಖ್ಯೆಗಳು ಅವರ ಅಭಿರುಚಿಗಳಿಗೂ ಗಳಿಕೆಗಳಿಗೂ ಯಾವ ವಿಧವಾದ ಸಂಬಂಧ ಇಲ್ಲ 
ವೆಂದು ಸೂಚಿಸುತ್ತವೆ. 49 ವಿದ್ಯಾರ್ಥಿಗಳಲ್ಲಿ 14 ವಿದ್ಯಾರ್ಥಿಗಳ ಸಂಖ್ಯೆಗಳು ಆವರ 
ಅಭಿರುಚಿಗಳಿಗೂ ಗಳಿಕೆಗಳಿಗೂ ನಿಚ್ಚಳ ಸಂಬಂಧವಿದೆ ಎಂಬುದನ್ನು ಎತ್ತಿ ತೋರಿಸುತ್ತವೆ. ಇನ್ನು 
ಉಳಿದ ವಿದ್ಯಾರ್ಥಿಗಳ ಅಭಿರುಚಿಗಳಿಗೂ ಗಳಿಕೆಗಳಿಗೂ ಯಥಾತಥಾ ಸಂಬಂಧವಿದೆ. ಇನ್ನು ಹೆಚ್ಚು 
ವರಮಾನವುಳ A 40 ವಿದ್ಯಾರ್ಥಿಗಳಲ್ಲಿ 6 ವಿದ್ಯಾರ್ಥಿಗಳ ಸಂಖ್ಯೆಗಳು ಅವರ ಅಭಿರುಚಿಗಳಿಗೆ ಮತ್ತು 
ಗಳಿಕೆಗಳಿಗೆ ನೆ ೈಷೇಧಿಕ ಸಂಬಂಧವಿದೆ ಎಂಬುದನ್ನು ಸೂಚಿಸುತ್ತದೆ. 40 ವಿದ್ಯಾರ್ಥಿಗಳಲ್ಲಿ 13 
ವಿದ್ಯಾರ್ಥಿಗಳ ಸಂಖ್ಯೆಗಳು ಅಭಿರುಚಿಗಳಿಗೆ ಮತ್ತು ಗಳಿಕೆಗಳಿಗೆ ನಿಚ್ಚಳ ಸಂಬಂಧವನ್ನು ಸ್ಪಷ್ಟ 
ವಾಗಿ ಸೂಚಿಸುತ್ತವೆ. ಈ ಎರಡು ವರಮಾನ ಗುಂಪುಗಳಿಗೆ ನೈಷೇಧಿಕ ಸಂಬಂಧದಲ್ಲಿ ಸ್ವಲ್ಪ ವ್ಯತ್ಯಾಸ 
ಎದೆ. ನಿಚ್ಚಳ ಸಂಬಂಧದಲ್ಲಿ ವ್ಯತ್ಯಾಸ ಅಷ್ಟು ಗಮನಾರ್ಹವಲ್ಲ. ಅಂದ ಮೇಲೆ ಕಡಿಮೆ ಮತ್ತು 
ಹೆಚ್ಚು ವರಮಾನವುಳ್ಳ ವಿದ್ಯಾರ್ಥಿಗಳ ಅಭಿರುಚಿಗಳಿಗೆ ಮತ್ತು ಗಳಿಕೆಗಳಿಗೆ ಸಂಬಂಧದಲ್ಲಿ ಗಮನಾರ್ಹ 
ವಾದ ವೃತ್ಯಾಸ ಕಂಡುಬರುವುದಿಲ್ಲ 


ಫಲಿತಾಂಶ 


ಸಂಶೋಧನೆಯಲ್ಲಿ ಕಂಡುಬಂದ ಅಂಶಗಳನ್ನು ಈ ರೀತಿ ಸಂಗ್ರಹಿಸಬಹುದಾಗಿದೆ : 
1 ಶೈಕ್ಷಣಿಕ ಅಭಿರುಚಿ ಮತ್ತು ಗಳಿಕೆಗೆ ಸಂಬಂಧವಿದೆ ಎಂಬುದನ್ನು ಈ ಸಂಶೋಧನೆ 
ಸೂಚಿಸುತ್ತದೆ. 
2 ವಿಜ್ಞಾನ ಮತ್ತು ಕಲಾ ವಿಭಾಗದ ವಿದ್ಯಾರ್ಥಿಗಳ ಅಭಿರುಚಿ ಮತ್ತು ಗಳಿಕೆಗೆ ಇರುವ 
ಸಂಬಂಧದಲ್ಲಿ ಗಮನಾರ್ಹವಾದ ವ್ಯತ್ಯಾಸವಿಲ್ಲ. 
3 ಲಿಂಗ, ಜಾತಿ, ವರಮಾನ ಇವು ' ಅಭಿರುಚಿ ಮತ್ತು ಗಳಿಕೆಗೆ ಇರುವ ಸಂಬಂಧವನ್ನು 
ನಿರ್ಧರಿಸುವಲ್ಲಿ ಗಮನಾರ್ಹವಾದ ಪ್ರಭಾವವನ್ನು ಬೀರಿದಂತೆ ತೋರುವುದಿಲ್ಲ, 


ಪ್ರತಿಯೊಬ್ಬ ವ್ಯಕ್ತಿ ಯೂ. ತನ್ನ ಜೀವನ ಸಮಸೆ ಗಳೊಡನೆ ವ್ಯವಹರಿಸುವಾಗ ಸ ಸಾಪೇಕ್ಷವಾಗಿ 


ಪ್ರತಿಯ 


ವೈವಿ [ಪೂರ್ಣವಾಗಿ ವರ್ತಿಸುತ್ತಾ ನಲ್ಲದೆ ಇತರರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಭಿನ್ನನಾಗಿರುತ್ತಾನೆ. 
ಹೀಗೆ ವೃಕ್ತಿಯಲ್ಲಿಯೇ ಮತ್ತು ವ್ಯಕ್ತಿವ್ಯಕ್ತಿಗಳ ನಡುವೆ ಕಂಡುಬರುವ ವಿಭಿನ್ನ ವ್ಯವಹಾರಗಳಿಗೆ: 
ಅವರಲ್ಲಿ "ರೂಪುಗೊಂಡಿರುವ ಶಕ್ತಿಸಾಮರ್ಥ್ಯಗಳೇ ಕಾರಣವೆಂಬುದು ಆನುಭವಿಕ ಸತ್ಯ, ಈ ಶಕ್ತಿ 
ಸಾಮರ್ಥ ಗಳು ಜೈವಿಕ ಮತ್ತು ಮನೋಸಾಮಾಜಿಕ ಎಂಬುದಾಗಿ ಎರಡು ವಿಶಾಲ ವರ್ಗಗಳಿಗೆ 
ಸೇರುತ್ತವೆ. ಜೈ ವಿಕ. ಶಕ್ತಿಸಾಮರ್ಥಗಳಿಗೆ ಪ್ರಜನನಾತ್ಮಕ ಆಧಾರವಿದೆಯೆಂಬುದರ ಬಗ್ಗೆ ಯಾರಿಗೂ. 
ಶಂಕೆಯಿಲ್ಲ. ಹೀಗಿದ್ದ ರೂ ಅವುಗಳೂ ಸಾಪೇಕ್ಷವಾಗಿ ಪ್ರತ್ಯಾವರಣದ ಪ್ರಭಾವಗಳಿಗೆ ಒಳಗಾಗುವುದನ್ನು 
ನಾವು ನೋಡಿದ್ದೇವೆ. ಇಂತಹ ಶಕ್ತಿ ಸಾಮರ್ಥ ಗಳ ಅಳತೆಗಾಗಿ ಶಾರೀರಿಕ ಮತ್ತು ಭೌತಿಕ ಮಾಪನ 
ಗಳನ್ನು ರೂಪಿಸಿ, ತನ್ಮೂಲಕ ಸಾಪೇಕ್ಷವಾಗಿ ನಿಕರವಾದ ಮಾಹಿತಿಯನ್ನು ಪಡೆಯಲು ನಾವು ಪರಿಣತ: 
ರಾಗಿದ್ದೆ 'ವೆ. ಉದಾಹರಣೆಗೆ. ವ್ಯಕ್ತಿಯ ಎತ್ತರ ಮತ್ತು ತೂಕಗಳ ಬಗ್ಗೆ ನಾವು ಇಂದು ನಿಷ್ಕೃಷ್ಟ 
ವಾದ "ಮಾಹಿತಿಯನ್ನು ಮೆಟ್ರಿಕ್‌ ಮಾಪನಗಳಿಂದ ಪಡೆಯುತ್ತೇವೆ. 

ಮನೋಸಾಮಾಜಿಕ ಶಕ್ತಿಸಾಮಥಣ್ಯಗಳ ಬಗ್ಗೆ ಅಷ್ಟೇ ನಿಷ್ಕೃಷ್ಟವಾಗಿ ನಾವು ಏನನ್ನೂ ಹೇಳಲು 
ಇನ್ನೂ ಸಮರ್ಥರಾಗಿಲ್ಲವೆಂದೇ ಹೇಳಬೇಕಾಗುತ್ತದೆ. ಆದರೆ ಅವುಗಳನ್ನು ಅರ್ಥಮಾಡಿಕೊಳ್ಳ 
ಬೇಕೆಂಬ ಪ್ರಯತ್ನದಲ್ಲಿ ನಾವು ಮಹತ್ತ್ವಪೂರ್ಣ ಪ್ರಗತಿಯನ್ನು ಸಾಧಿಸಿದ್ದೇವೆ ಎಂಬುದರ ಬಗ್ಗೆ 
ಬಹುಶಃ ಎರಡು ಅಭಿಪ್ರಾಯವಿಲ್ಲ.* 


—ಎ. ಎಸ್‌. ಧರಣೇಂದ್ರಯ್ಯ 


ಗಾಲಾ ಸಾದಾ ರಾ ಕಾದು. 


*"ಸಾವಣನ್ಮ ಮನೋವಿಜ್ಞಾನ', ಕನ್ನಡ ಅಧ್ಯಯನ ಸಂಸ್ಥೆ (ಮೈಸೂರು, ೧೯೭೪), ಪು. ೨೫೫-೬ 


ಬಾಲಕ ಷ್ಣ ಸಾಮಗ ಮಲ್ಪೆ 


ವಿಜಯನಗರ ಕಾಲದ ತುಳುನಾಡಿನ ಧಾರ್ಮಿಕ ಪರಿಸ್ಥಿತಿ 


"ಒಂದೂ ಧರ್ಮದ ಪ್ರತಿಷ್ಠೆಯನ್ನು ಎತ್ತಿಹಿಡಿದ ವಿಜಯನಗರದ ಸ್ಥಾಪನೆ ದಕ್ಷಿಣ ಭಾರತದ 
ಇತಿಹಾಸದಲ್ಲೇ ಮಹತ್ತ್ವ 45 ಆಧ್ಯಾಯ. ತುಳುನಾಡು ಎಂದು ಕರೆಯಲ್ಬಟ್ಟಿರುವ ದಕ್ಷಿಣ 
ಕನ್ನಡ ಜಿಲ್ಲೆ 133 ರಲ್ಲ” ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ದಶಕದೊಳಗಾಗಿಯೇ 
ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿತು." ವೈಭವೋಪೇತವಾಗಿ ಮರೆದ ವಿಜಯನಗರ ಸಾಮ್ರಾಜ್ಯ 
ದಿಂದಾಗಿ ತುಳುನಾಡಿನ ಧಾರ್ಮಿಕ ಜೀವನ ಸಾಕಷ್ಟು ಪ್ರಭಾವಗೊಂಡಿತು. ವಿಜಯನಗರದರಸರ 
ತೆ. ಧರ್ಮ ಬೆಂಬಲಗಳುದಾಗಿ ತೆ ತಲ ಹಾದಿಯಲ್ಲಿ ಮುನ್ನಡೆಯುವಂತಾ 
ಯಿತು. ಈ ಕಾಲದಲ್ಲಿ ತುಳುನಾಡಿನಲ್ಲಿ ವಾಣಿಜ್ಯ ಅಭಿವೃದ್ಧಿ ಹೊಂದಿ ಜನಸಾಮಾನ್ಯರಲ್ಲಿ ಧನ 
ಸಂಪತ್ತುಗಳು ಬೆಳೆದುವು. ಇದು ಧಾರ್ಮಿಕ ಜೀವನದಲ್ಲಿ ಹೆಚ್ಚಿ ನೆಪ ಪ್ರಗತಿ ಕಾಣಲು ಕಾರಮಿವಾಂ ತು. 
ಹಾಗಾಗಿ ಈ ಕಾಲದ ತುಳುನಾಡಿನ ರ್ಮಿಕ ಪರಿಸ್ಥಿತಿ ಅಥ್ಯ ಯನಯೋಗ್ಯವಾಗಿದೆ.. ಈ ಕಾಲ 

400ಕ್ಕೂ ಹ ಶಾ ಜಾ ವಿಜಯನಗರ. ಕಾಲದ ತುಳುನಾಡಿನ ಧಾರ್ಮಿಕ 


ರ 


೨. BAL ಮೋ ೧ನೇಸ್‌ ಉಡು ಎವಿ 
ತ ೨ು ಬೀರಿವ. 


ಪಠಿಸಿ.ತಿಯು.. ಮೀಲ. ಬಳ 
ವಿಜಯನಗರಪೂರ್ವ ಕಾಲದಲ್ಲಿ ಶೈ ಓೈವಧರ್ಮ ತುಳುನಾಡ ಪ್ರಧಾನ ಧರ್ಮವಾಗಿತ್ತು. ತುಳು 
ಲ ಅಳುಪರು ಮೊದಲಿನಿಂದ ಕೊನೆಯವ ರೆಗೂ ಬತುನರವಾಗಿ ಶೈವಧರ್ಮದ ಅನುಯಾಯಿ 
ಗಳೇ ಆಗಿದ್ದರು ೩. ಆದರೆ ವಿಜಯನಗರ ಕಾಲದಲ್ಲಿ ಜೈನ ಮತ್ತು ವೈ ಪ್ಲವ ಧರ್ಮಗಳು ಶೈವ 
ಧರ್ಮದಷ್ಟೇ ಪ್ರಾಧಾನ್ಯ ಉಳ್ಳೆವುಗಳಾಗಿದ್ದುವು. ಈ ಕಾಲದ ಪ್ರಧಾನ ನಗರವಾಗಿದ್ದ ಬಾರಕೂರಿನ 
ಮೂಲೆ ಮೂಲೆಗೂ ಈ ಮೂರು ಧರ್ಮಗಳಿಗೆ ಸೇರಿದ ದೇವಾಲಯಗಳೂ ತಸ ಇದ್ದುವು. 
ಶೈವಧರ್ಮದವರ ಮಾರ್ತಂಡೇಶ್ವರ, ನಾಗೇ ಶ್ವ ರ್ರ, ಭೈರವದೇ ಚಂಡಿಕಾದೇವಿ, ಬುಲಗೆರೆಯ 
ಸೋಮನಾಥ, ಮಣಿಗಾರ ಕೀರಿಯ Fie ಮೂರು ಕೇರಿಯ ಸೋಮನಾಥ ಹ ಕೆಲ್ಲೆಂ 
ಗೆರೆಯ ವಿನಾಯಕ ದೇ ವಸ್ಥಾ ನಗಳೂ ವೈಷ್ಣ ಷ್ಣವರ ಗೋಪಿನಾಥ, ನಾರಾಯಣ ಮತ್ತು ವಿಷ್ಣು ಮೂರ್ತಿ 
ಪೇವಸ ವಸ್ಥಾನಗಳೂ ಜೈನಮತದವರ ಸ ನಾಥ, ಅದಿಪರಮೇಶೃರ ಮತ್ತು ಮಾಣಿಕ್ಕ ಬಸದಿಗಳೂ 
ಬಾರಕೂರಿನಲ್ಲಿ ದೊರೆತಿರುವ ವಿಜಯನಗರ ಶ ಶಾಸನಗಳಲ್ಲಿ ಉಕ್ತ ವಾಗಿವೆ.3 


£4 


ಗಣೇಶಾರಾಧನೆ ಈ ಕಾಲದಲ್ಲಿ ಪ್ರಾಬಲ್ಕದಲ್ಲಿತ್ತು. ಹೆಚ್ಚಿನ ಶಾಸನಗಳು ಗಣಪತಿ 
ಸು ತಿಯೊಂದಿಗೆ ಪ್ರಾರಂಭಗೊಳ್ಳು ತ್ತವೆ. ಈ ಕಾಲಕ್ಕೆ ಸಂಬಂಧಿಸಿದ 'ಅನೇಕ ಗಣೇಶ ವಿಗ್ರಹಗಳು 


ಅ 


1South Indian Inscriptions, Vol. 311, No: 179 

ಡು: ಕೆ.ವಿ. ರಮೇಶ, ತುಳುನಾಡಿನ ಇತಿಹಾಸ (ಗೋವಿಂದ ಪೈ ಸ್ಮ ರಕ ಸಂಶೋಧನ 
ಕೇಂದ್ರ, ಉಡುಪಿ, 1968) ಪು. 

3ಅದೇ, ಪು. ೧೩೭ 

3 


೩೪ ಮಾನವಿಕ ಕರ್ಣಾಟಕ 


ದೊರತಿದ್ದು ಅವು ಸಂಪ್ರದಾಯಭರಿತ ಲಕ್ಷಣಗಳಿಂದೊಡಗೂಡಿ ನಾಗಬಂಧ, ವಾಹನ, ಕರಂಡ; 4 


ತ ಜಾನೆ 4 
ಮುಕುಟ ಮೊದಲಾದ ವಿಶೇಷ ಲಕ್ಷಣಗಳನ್ನು ಹೊಂದಿವೆ. 


¥ 


ವುದು ಡಾ. ಪಿ. ಗುರುರಾಜಭಟ್ಟರ ಅಭಿಪ್ರಾಯ,” 1) ಮಹದೇವನ (ಲಿಂಗ ರೀತಿ) ರೂಪದಲ್ಲಿ, 


2) ಪಂಚಲಿಂಗನ ರೂಪದಲ್ಲಿ, 3)  ಉಮಾ-ಮಹೇಶ್ವರನ ರೂಪದಲ್ಲಿ, 4) ಭೈರವ, 


1 


ವೀರಭದ್ರ, ಅರ್ಧನಾರೀಶ್ವರರ ರೂಪದಲ್ಲಿ. 


ವಿಜಯನಗರ ಕಾಲದವುಗಳೆನ್ನಬಹುದಾದ ಶಿವನ ವಿಗ್ರಹಗಳು ಅನೇಕ ಕಡೆ ದೊರಕಿವೆ." 


ವೀರಭದ್ರನ ವಿಗ್ರಹಗಳು ಹೊಯ್ಸಳ ಹಾಗೂ ವಿಜಯನಗರ ಶಿಲ್ಪ ಲಕ್ಷಣಗಳನ್ನು ಪ್ರತಿಬಿಂಬಿಸುತ್ತವೆ. 

ಕಾಳಾಮುಖ ಪಂಥದ ಪ್ರಭಾವ ಈ ಕಾಲದಲ್ಲಿ ಕಡಿಮೆಯಾಗಿರಲಿಲ್ಲ. ಹಾಗಾಗಿಯೇ ಶಿವ 
ನನ್ನು ಕೋಟೀಶ್ವರನೆಂಬುದಾಗಿ ಪೂಜಿಸುವ ಪದ್ಧತಿ ಬೆಳೆದು ಬಂತು. ಶಾಸನದ ಶಾಪೋಕ್ತಿಗಳಿಗೆ 
ಸಂಬಂಧಿಸಿದ ನುಡಿಗಳಲ್ಲಿ ಕೋಟೇಶ್ವರ, ಕೋಟಿನಾಥ, ಕೋಟೇಶ್ವರ ಹೆಸರುಗಳನ್ನು ಕಾಣಬಹುದು. 
೧೪೩೧ರ ಪ್ರತಾಪರಾಯನ ಕಾಲದ ಶಾಸನದ ಪ್ರಕಾರ ಕಾಳಾಮುಖ ಗುರುವಾದ ಕ್ರಿಯಾಶಕ್ತಿ ದೇವ 
ಪುತ್ತೂರಿಗೆ ಆಗಮಿಸಿದ್ದಾಗ ಅಣ್ಣಪ್ಪನೆಂಬವನು 'ಪುತ್ತೂರಿನ ಮಹಾದೇವರಿಗೆ ಅನೇಕ ವಿಧದಲ್ಲಿ ದಾನ 
ಮಾಡಿದ? ೧.೪೬ರ ಕೋಟೇಶ್ವರ ಶಾಸನ ತುಳುರಾಜ್ಯದ ಪ್ರಮುಖ ಹಬ್ಬವಾದ “ತುಡಿಯ, 
ಹಬ್ಬ'ದ ಕುರಿತು ತಿಳಿಸುತ್ತಾ ಕೋಟೇಶ್ವರದ ಮಹತ್ವ _ವನ್ನು ಎತ್ತಿ ಹಿಡಿದಿದೆ.* 

ವೀರಶೈವರ ಪ್ರಭಾವದಿಂದಾಗಿ ಶಿವನನ್ನು ಮಹಾಲಿಂಗದೇವನೆಂದು ಪೂಜಿಸುವ ಪದ್ಧತಿ ಈ 


ತುಳುನಾಡಲ್ಲಿ ಮುಖ್ಯವಾಗಿ ಈ ಮುಂದಿನ ರೂಪದಲ್ಲಿ ಶಿವಾರಾಧನೆ ಮಾಡಲಾಗುತ್ತಿತ್ತೆನ್ನು ' 


ಕಾಲದಲ್ಲಿ ಬೆಳೆದು ಬಂತು. ಅನೇಕ ದೇವಸ್ಥಾನಗಳು ಮಹಾಲಿಂಗ ದೇವಸ್ಥಾನಗಳೆಂದು ಕರೆಯಲ್ಪಟ್ಟುವು, ' 


ಮಹಾದೇವನೆಂದು ಕರೆಸಿಕೊಳ್ಳುತ್ತಿದ್ದ? ಶಿವ, ವೀರಶೈವ ಪ್ರಭಾವದಿಂದಾಗಿ ೧೪೬೩ರ ಸುಮಾರಿಗೆ 
ಮಹಾಲಿಂಗನೆಂದು 19 ಪ್ರಖ್ಮಾತಗೊಳ್ಳತೊಡಗಿದ. ೧೩೭೨ರ ಕೋಟೇಶ್ವರ ಶಾಸನದಲ್ಲಿ "ಕೋಟೇಶ್ವರ 
ದೇವರ ಸನ್ನಿಧಿಯಲು ಕಟಿಯ ಹಬ್ಬದಲು ಉಭಯ ಜಂಗಮರಿಗೆ ಆರೋಗಣೆಯ ಧರ್ಮಕೆ ಕೊಂಡ 
ಬಾಳು” ಎಂಬುದಾಗಿ ಜಂಗಮರ ಮಹತ್ವ ಕುರಿತು ಬರೆದಿದೆ!!. ಪಂಚಲಿಂಗೇಶ್ವರನ ರೂಪದಲ್ಲಿ ಶಿವ 
ನನ್ನು ಪೂಜಿಸುವುದು ಸಾಮಾನ್ಯವಾಗಿತ್ತು. ಭೂತನಾಥ ಎಂಬುದಾಗಿಯೂ ಶಿವನನ್ನಾರಧಿಸುತ್ತಿದ್ದರು. 

ಶೈವಧರ್ಮದ ಒಂದು ರೂಪವಾದ ನಾಥ ಪಂಥವೂ ಈ ಕಾಲದಲ್ಲಿತ್ತು. ಮಂಜುನಾಥನನ್ನು 
ಪೂಜಿಸುವ ದೇವಸ್ಥಾ ನಗಳು ಕದಿರೆ, ಬಂಟ್ವಾ ಳ,ಮೂಡ, ಬಂಗರ, ಕುದುರು ಮೊದಲಾದೆಡೆ ಇದ್ದು ವು. 
ಬಾರಕೂರು, ಬಸರೂರುಗಳೂ ನಾಥ ಪಂಥದ ಪ್ರಭಾವಕ್ಕೊಳಗಾಗಿದ್ದು ವು. ಕೋಟೇಶ್ವರ 
ದೇವಸ್ಥಾ ನಕ್ಕೆ "ವೀರಬುಕ್ಕಣ ರಾಜ್ಯವಾಳುವಾಗ ನಂದಿನಾಥ, ಭೃಂಗಿನಾಥ, ವೀರಭದ್ರದೇವ ಮತ್ತು 


‘D;. Gururaja Bhatt ; Studies in Tuluva History and culture 
(Kallianpur 1975), P 280 

8 Ibid., p. 283 

4 11S. VoliX, Part. 11, Nos 407, 430, 435 etc. 

" Annual Report of Indian Epigraphy, No. 344, 1930-31 

* 5.11. Vol IX, Part 11 No. 431 

೨ 4. 7. No: 531, 1928-29 

6 10/1, No. 513, 1928-29 

೩೬ 5.1.1. Vol. X, Part . No. 415 


ವಿಜಯನಗರ ಕಾಲದ ತುಳುನಾಡಿನ ಧಾರ್ಮಿಕ ಪರಿಸ್ಥಿತಿ ೩೫ 


ಗಣಕುಮಾರ ಹೆಗಡೆ ದಾನ ಮಾಡಿದ್ದರು. ಕದ್ರೆಯ ಅನುಪಮನಾಥ ಒಡೆಯ ಮಠಕ್ಕೆ ಗೋರಕ 
ನಾಥನನ್ನು ಪೂಜಿಸಲು ಸುಬುದ್ಧಿನಾಥ ಒಡೆಯ ಭೂಮಿ ದಾನ ನೀಡಿದ್ದ. ಬಸುರೆಪುರದ ನಖ 
ರೇಶ್ವರ ದೇವರಿಗೆ ಮೌನಯೋಗಿಯೋರ್ವ ಭೂಮಿದಾನ ನೀಡಿದುದನ್ನು ಬಸೂರೂರಿನ ಶಾಸನ 
ವೊಂದು ಉಲ್ಲೇಖಿಸಿದೆ.!4 ಪಂಥದ ಮತ್ಸ್ಯೇಂದ್ರನಾಥ, ಗೋರಕನಾಥ ಮೊದಲಾದ 
ವಿಗ್ರಹಗಳು ದೊರತಿವೆ. 

ಶಕ್ತಿ ಅಥವಾ ದೇವಿಯರನ್ನು ಪೂಜಿಸುವುದು ಪ್ರಮುಖ ಅಂಗವಾಗಿತ್ತು. ಈ ಕಾಲದ 
ಶಾಸನಗಳಲ್ಲಿ ಕಂಡುಬರುವ ಮುಖ್ಯ ದೇವಿಯರೆಂದರೆ ಭಗವತಿ, ದುರ್ಗಾಭಗವತಿ, ದುರ್ಗಾಪರಮೇಶ್ವರಿ, 
ಹಿಂಗುಳಾದೇವಿ. ಹೊಳಲದೇವಿ, ಮತ್ತು. ಮುಕಾಂಬಿಕಾ. ತುಳುನಾಡಿನ ನಾನಾ ಕಡೆಗಳಲ್ಲಿ ಈ 
ದೇವಿಯರಿಗೆ ಸಂಂಬಧಿಸಿದ ದೇವಸ್ಥಾನಗಳಿದ್ದುವು. 

೧೩ನೆಯ ಶತಮಾನದ ಉತ್ತರಾರ್ಧದಲ್ಲಿ ಬಾಳಿ ಬೆಳಗಿದ ತುಳುನಾಡಿನ ಅವತಾರ ಪುರುಷ 
ದ್ವೈತಮತದ ಸ್ಮ್ಥಾಪನಾಚಾರ್ಯರಾದ ಮಧ್ವಾಚಾರ್ಯರ (೧೨೩೮-೧೩೧೭) ಉಪದೇಶಗಳಿಂದ 
ತುಳುನಾಡಿನಲ್ಲಿ ವೈಷ್ಣವ ಧರ್ಮ ಹೊಸ ರೂಪ ತಾಳಿತು. ತುಳು ನಾಡಿನ ಶಾಸನಗಳಿಂದ ವೈಷ್ಣವ 
ಧರ್ಮದ ಬೆಳವಣಿಗೆಯ ಕುರಿತು ಹೆಚ್ಚೇನೂ ತಿಳಿದುಬರುವುದಿಲ್ಲ. ಮಾಧ್ವ ಸಂಪ್ರದಾಯಲ್ಲಿ 
ಕೇಂದ್ರಸ್ಥಾನವೆನಿಸಿರುವ ಕೃಷ್ಣಮಠ ಮೊಟ್ಟಮೊದಲಿಗೆ ಕ್ರಿ.ಶ. ೧೩೬೬-೬೭ರ ಸಮಯಕ್ಕೆ ಶಾಸನಗಳದ 
ಕಾಣಿಸಿಕೊಳ್ಳುತ್ತದೆ. ಕುಂಬಳೆಯ ಅನಂತಪುರದ ಅನಂತಪದ್ಮನಾಭ ದೇವಾಲಯ 10ನೆಯ 
ಶತಮಾನದ ಸುಮಾರಿಗೆ ವೈಷ್ಣವ ಪಂಥದ ಮುಖ್ಯ ಸ್ಥಳವಾಗಿತ್ತು. ಕುಂದಾಪುರದ “ಮರವಂತೆಯ 
ವರಾಹಸ್ವಾಮಿ ದೇವಾಲಯ ಆಗಲೇ ಪ್ರಾಮುಖ್ಯ ಪಡೆದಿತ್ತು. ಅರ್ಥಪುರದ (ಅತ್ತಾವರ) 
ಚಕ್ರಪಾಣಿ ದೇವಸ್ಥಾನ ಸಾಕಷ್ಟು ಪ್ರಸಿದ್ಧಿ ಪಡೆದಿರುವುದನ್ನು ಅನೇಕ ಶಾಸನಗಳು ದೃಢಪಡಿಸಿವೆ. 
೧೪೪೦ರ ಶಾಸನವೊಂದು ಮಂಗಳೂರಿನ ಕರಣಿಕನೋರ್ವ ಧರ್ಮ ಅರ್ಥ ಕಾಮ ಮೋಕ್ಷ ಪಡೆಯಲು 
ಶ್ರೀಹರಿಗೆ ದಾನವಿತ್ತುದನ್ನು ತಿಳಿಸುತ್ತದಲ್ಲದೆ ಅತ್ತಾವರಕ್ಕಿರುವ ವೈಷ್ಣವ ಮಹತ್ತ್ವವನ್ನು ಪರಿಚಯಿ 
ಸುತ್ತದೆ.31? ಬ್ರಹ್ಮಾವರದ ಶಾಸನದಲ್ಲಿ ಮೊದಲ ಬಾರಿಗೆ ಗೋಪಿನಾಥ ದೇವರ ಉಲ್ಲೇಖವಿದೆ.38 
ವಿಷ್ಣುವನ್ನು ಜನಾರ್ಧನ, ನಾರಾಯಣ, ಅನಂತ ಮೊದಲಾಗಿಯೂ ಪೂಜಿಸಲಾಗುತ್ತಿತ್ತು. ವಿಜಯ 
ನಗರ ಕಾಲಕ್ಕೆ ಸಂಬಂಧಿಸಿದ ಅನೇಕ ರೀತಿಯ ವಿಷ್ಣು ವಿನ ವಿಗ್ರಹಗಳನ್ನು ಡಾ. ಪಿ. ಗುರುರಾಜಭಟ್ಟರು 
ಪತ್ತೆ ಹಚ್ಚಿದ್ದಾರೆ." 

ಪರಶುರಾಮನನ್ನು ತುಳುನಾಡಿನಲ್ಲಿ ಪೂಜಿಸುತ್ತಿದ್ದರೆನ್ನುವುದಕ್ಕೆ ಸಾಕಷ್ಟು ಆಧಾರವಿಲ್ಲದಿ 
ದ್ಹರೂ ಶಾಸನದ ಕೊನೆಯಲ್ಲಿ ಪರಶುರಾಮನ ಉಲ್ಲೇಖವಿರುವುದರಿಂದ ಪರಶುರಾಮ ಪ್ರಮುಖ 
ದೇವತೆಗಳಲ್ಲೊಬ್ಬನಾಗಿದ್ದನೆಂಬುದಾಗಿ ಊಹಿಸಬಹುದು. ಸೂರ್ಯ ಹಾಗೂ ಸೂರ್ಯನಾರಾಯಣ 
ಸನ್ನು ಆರಾಧಿಸುವುದು ರೂಢಿಯಲ್ಲಿತ್ತು, ಕುಂಬಾಶಿ, ನಾರಾವಿ, ಮರೋಳಿ, ಕೆಲ್ಲಪುತ್ತಿಗೆ, ಬೆಳ್ಳ 


12 714. 

13 4. R 7೦. 269, 1931-32 

34 9,171. Vol- X, Part 11. No: 393 

15 Dr. 1. ೫1. Ramesh : 4 History 01 Souih Kanara 
(Karnatak University, Dharwar, 1970), Pp. 299 

15 /0/1, P. 300 

37 5.1.1, ೫೦1. No: 187 

18 4, R. No. 484. 1928-29 

29 0. Gururaja Bhatt : op. cit.. PP 319 ff 


| 


೩೬ ಮಾನವಿಕ ಕರ್ಣಾಟಕ 


ಈ ಊರುಗಳಲ್ಲಿ ಸೂರ್ಯದೇವಾಲಯಗಳಿದ್ದು ವು. ಕಾರ್ಕಳದ ನಾರಾವಿ ದೇವಸ್ಥಾ ನದ ಶಾಸನ ' 
ಸೂರ್ಕನಾರಾಯಣ ದೇವರಿಗೆ. ದಾನವಿತ್ತುದನ್ನು ಬರೆದಿದೆ.39 ತಿಮಿರೇಶ್ವರ. ರೂಪದಲ್ಲೂ 
ಸೂರ್ಯ “ನನ್ನಾ ರಾಧಿಸುತ್ತಿದ್ದರು. ೧೫೩೧ ರಲ್ಲಿ ಬಸರೂರಲ್ಲಿ ಆದಿತ್ಮದೇವನ ಗೌರವಾರ್ಥ" 
ತಿಂಗಳಿಗೆ ಐವರು ಬ್ರಾಹ್ಮ ಣರಿಗೆ ಸಮಾರಾಧನೆ ಮಾಡಲಾಗುತಿ ್ರಿತ್ತುಕ1 ೧೫೬೬ರಲ್ಲಿ ಬಾರ 
ಕೂರಿನಲ್ಲಿ ಆದಿತ್ಯ ದೇವನ ಮರದಲ್ಲಿ ಪ್ರತಿದಿನ ಆರು ಜನ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ: ನಡೆ" 
ಯುತ್ತಿತ್ತು.33 ದೊರೆತ ಆದಿತ್ಯದೇವನ ವಿಗ್ರಹಗಳು ಸೂರ್ಕಾ ರಾಧನೆಯ ಪ್ರಾಮುಖ್ಯಕ್ಕೆ ಕುರು. 
ಹಾಗಿವೆ. 
ಶೈವ ಮತ್ತು ವೈಷ್ಣವ. ಧರ್ಮಗಳ ಒಂದುಗೂಡುವಿಕೆಯಿಂದಾಗಿ ಶಂಕರನಾರಾಯಣ" 
ದೇವರನ್ನು. ಪೂಜಿಸಲು ಪಾ ಶರಂಭವಾಯಿತು. ಲಿಂಗ ರೀತಿಯಲ್ಲೂ ಈ ದೇವರನ್ನು ಪೂಜಿಸುವುದು 
ಇನ್ನೊಂದು ವಿಶೇಷ. ಈ ದೇವರು ಶಾಸನದಲ್ಲಿ (೧೩೫೭). ಮೊದಲ ಬಾರಿ, ಮಲೆಯ ದಂಣಾಯ ' 
ಕರು ಬಾರಕೂರ ಕೊಡಂಗಿಯ ಸಂಖರನಾರಾಯಣ ದೇವರಿಗೆ: ಕೊಟ್ಟ ಶಿಲಾಶಾಸನ” ಎಂಬುದಾಗಿ 
ಕಾಣಿಸಿದೆ.3 ಶಂಕರನಾರಾಯಣ ಸ್ಥಳವೇ ಈ ದೇವರ ಪ್ರಮುಖ ಆರಾಧ್ಯ ಸ್ಥಳ, “ತುಳುರಾಜ್ಯಕ್ಕೆ ' 
ಪುಣ್ಯಸ್ಥಳವದ ಶಂಕರನಾರಾಯಣ “ಸ್ವಾ ಮಿಯ ಸನ್ನಿಧಾನದಲ್ಲಿ... "ಮೊದಲಾಗಿ ಶಾಸನದಲ್ಲಿ 
ಈ ಸ್ಥಳವನ್ನು ಕೊಂಡಾಡಿದೆ.* ಪಠಶುರಾಮಕ್ಷೇತ್ರದ ಸೆಪ್ರಕ್ಷೇತ್ರ ಗಳಲ್ಲಿ ಶಂಕರನಾರಾಯಣವೂ ' 
ಒಂದಾಗಿತ್ತು. ಉಡುಪಿಯ ಪಾಂಡೇಶ್ವರದ ಶಂಕರನಾರಾಯಣ ದೇವಸ್ಥಾನ ಇನ್ನೋದು 
ಪ್ರಮುಖ ಸ್ಥಳವಾಗಿದ್ದು. ಬಾರಕೂರಿನ ಅಧಿಕಾರಿಯಾಗಿದ್ದ ಬಾಚಣ್ಣ ಒಡೆಯನ ಕಾಲದಲ್ಲಿ ಈ: 
ದೇವಸ್ಥಾನಕ್ಕೆ ನೀಡಿದ ದಾನದ ವಿವರ ಕುರಿತು ೧೬೦೮ರ ಶಾಸನವೊಂದು ತಿಳಿಸುತ್ತದೆ 
ವಿದ್ಯಾರಣ್ಯ ಶ್ರೀಪಾದರ ಶಿಷ್ಯನಾದ ಶುಕರನಾರಾಯಣ ಶ್ರೀಪಾದ ತಾನು ಪಡೆದ ಭೂಮಿಯನ್ನು 
ಬ್ರಹ್ಮಾವರದ ನಿಡುವಂಪಳ್ಳಿಯ ಶಂಕರನಾರಾಯಣ ದೇವರಿಗೆ ೧೪೦೩ ರಲ್ಲಿ ದಾನ ನೀಡಿ ' 
ದ.37 ಶಂಕರನಾರಾಯಣ ದೇವರು ಬಾರಕೂರಿನ ದೇವತೆಗಳಲ್ಲೊಂದು.3₹ ಮಲ್ಪೆ ಬಳಿಯ ' 
ತೊಡವೂರಿನ ಶಂಕರನಾರಾಯಣ ದೇವಸ್ಮಾನವೂ ಈ ಕಾಲದಲ್ಲಿ ಪ್ರಸಿದ್ಧಿ ಪಡೆದಿತ್ತು. 
ಈ ಕಾಲಕ್ಕೆ ಸೇರಿದ ಅನೇಕ ಆಂಜನೇಯ ಗುಡಿಗಳನ್ನು ನಾವು "ತುಳುನಾಡಿನಲ್ಲಿ ಕಾಣಬಹುದು. ' 
ಜನೇಯ, ಮುಖ್ಯ ಪ್ರಾಣ, ಯೋಗಾಂಜನೇಯ ಪ್ರತಿಮೆಗಳು ದೊರೆತಿವೆ. 
ಈ ಕಾಲದ ಇನ್ನೊಂದು ದೇವತೆಯೆಂದರೆ ಸುಬ್ರಹ್ಮಣ್ಯ ಅಥವಾ ಸ್ಕಂದ. ಸುಳ್ಯದ ಬಳಿಯ ' 

ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಈಗಾಗಲೇ ಖ್ಯಾತಿ ಗಳಿಸಿತ್ತು. "ಕಡಬ ಸ್ಥಳದ ಕುಕ್ಕೆಯದ' 


` ದೇವರಿಗೆ ಕೊಟ್ಟ ಧರ್ಮ ಶಾಸನ' ಎಂಬುದಾಗಿ ೧೪೦೬ರ ತಾಮ್ರ ಶಾಸನವೊಂದು. ತಿಳಿಸು" 


20 4, R.No. 523, 1928-29 

21 §. /. 1. Vol., IX, Part 11. No. 540 
೩೩ Jbid., Vol. VII. No. 389 

28 Jpid., Vol. IX, Part I1, No. 405 
24 No. 674 


ಇನ್ನುಳಿದ ಆರು ಕೆ ಶ್ನೇತ್ರಗಳು ಗೋಕರ್ಣ, ಕೊಲ್ಲೂರು, ಕೋಟಿ; ಶ್ವ ರ, ಕುಂಬಾಶಿ, ರಜತ 
ಮತ್ತು ಸುಬ್ರಹ್ಮ ದ್ಯಾ 
"4. R.No. 609, 1929-30 
21 4. R.No. 486, 1928-29 
38 S.LI. Vol. VII, No. 349 


ವಿಜಯನಗರ ಕಾಲದ ತುಳುನಾಡಿನ ಧಾರ್ಮಿಕ ಪರಿಸಿ ತಿ ೩೭ 
ಟು 


ತ್ತದೆ ಕುಂದಾಪುರದ ಕಾಂದಾವರ, ಉದ್ಕಾವರದ ಮಾಂಗೋಡುಗಳಲ್ಲೂ ಸ್ಕಂದ ದೇವಾಲಯ 
ಗಳಿದ್ಳುವು. “ಬೆಳುಂಪಾಡಿಯ ಗ್ರುಮದಲು ಸುಬ ್ರಿಹ್ಮಣ್ಯದ್ದೇವರ ದೇವಸ್ಹದಲು' ಎಂಬುದಾಗಿ 
೧೪೩೧ರ ಶಾಸನ ಪುತ್ತೂರಿನ ಬೆಳುಂಪಾಡಿಯ ಸುಬ್ರಹ್ಮಣ್ಯದೇವರ ಕುರಿತು : ವಿವರಿಸಿದೆ.39 
ಇನ್ನು ಅನೇಕ ಕಡೆ ಸ್ಕಂದನಿಗೆ ಸಂಬಂಧಿಸಿದ ದೇವಾಲಯಗಳಿದ್ದುವು. ಸುಬ್ರಹ್ಮಣ್ಯನನ್ನು (ಸ್ಕಂದ, 
ಕಾರ್ತಿಕೇಯ) ನಾಗ(ಸರ್ಪ) ರೂಪದಿಂದ ಪೂಜಿಸುವುದು ತುಳುನಾಡಿನ ವಿಶೇಷವಾಗಿದೆ3 *ನಾಗ' 
ಸಾಮಾನ್ಯ ಆರಾಧ್ಯ ದೇವತೆಯಾಗಿತ್ತು. ನಾಗಮಂಡಲ, ನಾಗಪಂಚಮಿಗಳ ಕುರಿತು ವಿವರಗಳು 
ಸಿಗುತ್ತವೆ. 

ಬ್ರಹ್ಮನನ್ನು ಪೂಜಿಸುವುದು ಸಾಕಷ್ಟು ಪ್ರಾಧಾನ್ಯ ಪಡೆದಿದ್ದು, ಈತನನ್ನು ಪೂಜಿಸುವ 
*ಬ್ರಹ್ಮಸ್ಥಾನಗಳು ಅನೇಕ ಕಡೆಗಳಲ್ಲಿ ಕಂಡುಬರುತ್ತವೆ. ಬ್ರಹ್ಮ ತುಳುನಾಡಿನ ಭೂತಗಳ ಸಾಲಿಗೆ ಸೇರಿದವ 
ನಾಗಿ (ತುಳುವಿನಲ್ಲಿ 'ಬೆರ್ಮೆ') ನಾಗಸರ್ಪವೂ ಇವನೊಂದಿಗಿರುವುದು ತುಳುನಾಡಿನ ವಿಶೇಷ. 
ನಾಗ ಮತ್ತು ಬ್ರಹ್ಮನಿಗೆ ಹಾಲನ್ನು ಅರ್ಪಿಸುವುದು ವಿಶೇಷವಾಗಿತ್ತು ಸಂಜೋಡಿಯ ಬ್ರಹ್ಮ, 
ಬ್ರಹ್ಮರು, ಬ್ರಹ್ಮರಾಲ ಮೊದಲಾದವುಗಳನ್ನು ಶಾಸನಗಳಲ್ಲಿ ಕಾಣಬಹುದು. ೧೫೪೪ರ 
ಆವರ್ಸೆ ಶಾಸನ "ಮೂಡಲಹೊಳೆಯ ಗಡಿಯಿಂದ ಪಡುವಲು ತೆಂಕಲು ಕರ್ತರ ಹುಟ್ಟಿನ ಬ್ರಹ್ಮ 
ಸ್ಥಾನದಿಂದ' ಎಂಬುದಾಗಿ “ಬ್ರಹಸ್ಥಾನ'ದ ಗಡಿರೇಖೆಗಳ ವಿವರಣೆ ನೀಡಿದೆ.3 ತುಳುನಾಡಿನಲ್ಲಿ 
ಬ್ರಹ್ಮಾರಾಧನೆ ಈ ಕೆಳಗಿನ ರೀತಿಯಲ್ಲಿತ್ತೆಂದು ಸಂಶೋಧಕರ ಹೇಳಿಕೆ: 8" 1 ಚತುರ್ಮುಖ-ಬ್ರಹ್ಮ 
2 ಅವೈದಿಕ-ನಾಗಬ್ರಹ್ಮ, 3 ಭೂತ-ಬ್ರಹ್ಮ, 4 ಜೈನ-ಬ್ರಹ್ಮ. 

ತುಳುನಾಡಿನ ಜನಸಾಮಾನ್ಮರಲ್ಲಿ ದೈವದ ಮತ್ತು ದೇವಿಯರ ಪೊಜೆ ಪ್ರಮುಖ ಅಂಶ 
ವಾಗಿತ್ತು. ಇದು ವಿಷ್ಣು ಮತ್ತು ಶಿವನನ್ನಾರಾಧಿಸುವುದಕ್ಕಿ೦ತಲೂ ಹೆಚ್ಚು ಜನಪ್ರಿಯವಾದುದು.38 
ಶಾಸನಗಳಲ್ಲಿ ಈ ಕುರಿತು ಹೆಚ್ಚು ವಿವರಗಳು ಲಭ್ಯವಿಲ್ಲದಿದ್ದರೂ ಇದು ಜನಮನ ಸೂರೆಗೊಂಡ 
ಪ್ರಮುಖ ಅಂಶವೆಂಬುದನ್ನೂ ಮರೆಯಲಾಗದು. ಪ್ರಮುಖ ಭೂತವಾದ ಬೊಬ್ಬರ್ಣೂನನ್ನು 
ಕೆಲವು ಶಾಸನಗಳು ಉಲ್ಲೇಖಿಸಿವೆ. ಬೊಬ್ಬರ್ಯನಿಗೆ ಪ್ರತ್ಯೇಕ ಕೊಟ್ಟಿಗೆ ಮತ್ತು ಭೂಮಿಯೂ 
ಇದ್ದಿತ್ತು.36 ಈ ಭೂತಗಳನ್ನು ದೇವಸ್ಥಾನದಲ್ಲಿ (ಗುಡಿ, ಸ್ಮಾನ) ಪೂಜಿಸುತ್ತಿದ್ದರು. ವರ್ಷ 
ಕ್ಕೊಮ್ಮೆ ನೇಮ, ಬಂಡಿ, ಆಯನ, ಉತ್ಸವ, ಕೋಲ ಮೊದಲಾಗಿ ಕರೆಯುವ ಉತ್ಸವಗಳನ್ನಾಚರಿಸಿ 
ಗೌರವ ಸಲ್ಲಿಸುತ್ತಿದ್ದರು. ಪ್ರಾಣಿಬಲಿ ಕೊಡುವುದು ಸಾಮಾನ್ಯವಾಗಿತ್ತು. ಈ ದೈವಗಳ 
ಅನೇಕ ಮರದ ವಿಗ್ರಹಗಳು ವಿಜಯನಗರ ಕಾಲಕ್ಕೆ ಸೇರಿದ್ದುವೆನ್ನುವುದು ಗಮನಾರ್ಹ." 


3 29 Annul Report; Mysore Archaelogical Department (1943), 

No. 47 

39 4, R.No.344, 1930-31 

31 ಎಂ. ಗೋವಿಂದ ಪೈ: ಇತಿಹಾಸದ ಇರುಳಲ್ಲಿ ತುಳುನಾಡು ಲೇಖನ, "ಪಂಚಕಜ್ಜಾಯ. 
೧೩ನೆಯ ಕರ್ಣಾಟಕ ಸಾಹಿತ್ಯ ಸಮ್ಮೇಲನ ಸಂಚಿಕೆ, ಮಂಗಳೂರು (1927), ಪು. ೧೦೮-೧೦೯ 

12 4, RNo: 282, 1931-31 

33 Jbid., No 310, 1931-32 

34 p. Gururaja Bhatt, Op. cit., ಐ. 359 

35 South Kanara Manual, Vol. ೫1. 0. 14 

36 6..7. 1. Vol VIL. No: 366 

37 p. Gururaja Bhatt, op. cit.» ೧. 365 


೩೮ ಮಾನವಿಕ ಕರ್ಣಾಟಿಕ 


ತುಳುವರ ಮೇಲೆ ಬೌದ ಧರ್ಮ ತುಸು ಪ್ರಭಾವ ಬೀರಿದ್ದ ರೂ ವಿಜಯನಗರ. ಕಾಲದಲ್ಲಿ 
ಕ 


ಈ ಧರ್ಮದ ಕುರಿತು ಹೆಚ್ಚು ತಿಳಿದು ಬರುವುದಿಲ್ಲ. ೧೫೪೫ರ ಕಾರ್ಕಳ ಶಾಸನ 
ಶಾಪೋಕ್ತಿಯಲ್ಲಿ "ಚತುಶ್ಸಮಯ' ವೆಂದು ಶಬ್ದ ವಿರುವುದರಿಂದ ಬೌದ್ಧ ಧರ್ಮ ಈ ಕಾಲದ 


ತುಳುನಾಡಿನ ಜನಮನದಲ್ಲಿ ಮರೆಯಾಗಿಲ್ಲವೆನ್ನುವುದು ವಿಚಾರಣೀಯ.3* | 

ವಿಜಯನಗರ ಕಾಲದಲ್ಲಿ ತುಳುನಾಡಲ್ಲಿ ಜೈನಧರ್ಮ ಅತ್ಮಂತ ಹೆಚ್ಚು ಪ್ರೋತ್ಸಾಹ" 
ಪಡೆಯಿತು. ತುಳುನಾಡಿನ ತುಂಡರಸರುಗಳು, ವರ್ತಕ ಸಂಘ ಮತ್ತು ಜನಸಾಮಾನ್ಮರ ಒಕ್ಕೂಟ ' | 
ಗಳವರು ಈ ಧರ್ಮನುಯಾಯಿಗಳಾಗಿದ್ದು ದೇ ಇದಕ್ಕೆ ಪ್ರಬಲ ಕಾರಣ. 'ಅರಸರುಗಳ್ಳು, . 
ವರ್ತಕ ಸಂಘಗಳು, ಸ್ಥಳೀಯ ಸಂಸೆ ಗಳು ಜೈನಬಸದಿಗಳ ಪುನರಾಭಿವೃದ್ಧಿ ಹಾಗೂ ನಿರ್ಮಾಣ i 

ಕಾರ್ಯಗಳಲ್ಲಿ ಮುಂದಾದುವು. * ಮೂಡಬಿದರೆ, ಕಾರ್ಕಳ, ವೇಣೂರು, ಕೆರವಸೆ ನಗರಗಳು ' 

ಈ ಕಾಲದ ಮ: ುಖ್ಶ ಕೇಂದ್ರಗಳಾಗಿ ಮೆರೆದುವು. ಕ 

ಮೂಡಬಿದುರೆ ಶಾಸನಗಳು ಕಳಸ-ಕಾರಕಳ ಮತ್ತು ನಗಿರೆ ಅರಸರು ಅನೇಕ ವರ್ತಕ ಸಂಘ | 
ಗಳು ಮತ್ತು ಯುವಕರಿಂದ ಹಿಡಿದು ಅನೇಕ ವ್ಯಕ್ತಿಗಳು ಜೈನಧರ್ಮಕ್ಕೆ ನೀಡಿದ ಪ್ರೋತ್ಸಾಹ ಕುರಿತು ' 
ವರ್ಣಿಸಿವೆ. ೧೪೨೬ರ ಇವ್ಮಿಡಿ ದೇವರಾಯನ ಕಾಲದ ಶಾಸನವೊಂದು ಮೂಡಬಿದುರೆ 
ಯನ್ನು (ವೇಣಾಪುರ) ವಿವರಿಸಿದ ರೀತಿ ಇದು : 

ತುಳುದೇಶಕ್ಕೆ ವಿಶಿಷ್ಟಮಪ್ಪ ನಗರಂ ಶ್ರೀವೇಣುನಾಮಂ ಪುರಂ 

ವಿಲಸಚ್ಛ್ರೀ ಜಿನಧರ್ಮ ಮಾರ್ಗರತರಿಂ ಸತ್ಪಾತ್ರದಾನಂಗಳಿಂ | 

ನಲವಿಂ ಮಾಳ್ಬ ಸುಭವ್ಯರಿಂ ಜಿನಕಥಾಳಾಪಂಗಳಂ ಸಾಧು ಸಂ 

ಕುಲದಿಂ ಕೇಳ್ಬ. ಸುಶೀಲ ಸತ್ಪುರುಷರಿಂದೊಪ್ಪಿ ಿಪ್ಪುದಂತಾ ಪುರಂ॥ | 
ಇಲ್ಲಿನ ಬಾಲಕರು "ಜಿನಧರ್ಮರಃರ್‌' ಮತ್ತು “ಆನಿಂದ್ಯಾಜಿನೋದಿತ ಶಾಸ್ತ್ರಪಾಲಿ' ಗಳಾಗಿದ್ದರು. 
(೧೪೨೯ರಲ್ಲಿ ಹೊಸ ಬಸದಿ ತ್ರಿಭುವನ ತಿಲಕ ಚೂಡಾಮಣಿ) ಕಟ್ಟಲು ಪ್ರಾರಂಭಿಸಂವಾಗಲೇ 
ಇಲ್ಲಿ ೧೮ ಬಸದಿಗಳಿದ್ದುವು ೧೪೩೦ರಲ್ಲಿ ತ್ರಿಭುವನ ಚೂಡಾಮಣಿ ಮಹಾಚೈತ್ಯ ವಿಜಯ 
ನಗರದ ಅಧಿಕಾರಿಯಾದ. ದೇವರಾಜ ಒಡೆಯನ ಹಣದಿಂದ ಸಾಲಿಕೆನಾಡಿನ ಜನರು, ಚೌಟರಸರು, ಅರು ' 
ವರು, ಬಲ್ಲಾಳುಗಳು-ಇವರ ಸಹಕಾರದಿಂದ ಗುರು ಅಭಿನವ ಚಾರುಕೀರ್ತಿ ಪಂಡಿತನಿಂದ ಕಟ ಲ್ಪ 

ಟ್ವಿತು್‌!, ರಾಜನ ಆದೇಶದಂತೆ ಅಧಿಕಾರಿಗಳು ಜಿನಾಲಯಕ್ಕೆ ನೀಡಿದ ಆರ್ಥಿಕ ಸಹಾಯ ಮಾ 

ನಗರ ಕಾಲದಲ್ಲಿ ಜೈನಧರ್ಮಕ್ಕೆ ದೊರೆತ ಪ್ರೋತ್ಸಾಹದ 'ಕುರುಹು; ೧೪೫೧ರಲ್ಲಿ ಸೆಟ್ಟಿಗಾರರು 
ತ್ರಿಭುವನ ಚೂಡಾಮಣಿ ಚೈತ್ಕಾಲಯದ ಮುಖಮಂಟಪ ಹಾಗೂ ಇನ್ನಿತರ ಅನೇಕ ಅಭಿವೃ ದ್ಮಿ 
ಕಾರ್ಯಗಳಿಗೆ ಕಾರಣರಾದರು. 2 ನರೆಯ ಅರಸನಾದ ೧ನೆಯ ಭೈರವ ೧೪೬೧ರಲ್ಲಿ ರೋಗ ದಿಂದ 
ಬಾಧಿತನಾದಾಗ ತಾನು ಹೆಚ್ಚು ಕಾಲ ಬಾಳುವುದಿಲ್ಲವೆಂದರಿತು ತನ್ನ "ಪರಮಗಿಗೆ ಸಾಧನವಾಗಿ ಮೂಡ | 
ಬಿದುರೆಯ ತ್ರಿಭುವನ ಚೊಡಾಮಣಿ ಚಿ ೈತ್ಯಾಲಯದಲ್ಲಿ ಚಂದ್ರನಾಥಸ್ವಾಮಿ, ಸುಪಾರ್ಶ್ವ ತೀರ್ಥಂಕರ, 
ಚಂದ್ರಪ್ರಭ ತೀರ್ಥಂಕರರನ್ನು ಪೂಜಿಸಲು ದಾನಕಾರ್ಯಗಳನ್ನು ಕೈ ಗೊಂಡಿ 


38 ಚತುಸ್ಸಮಯವೆಂದರೆ ಮಾಹೇಶ್ವರ, ಬೌದ್ಧ, ವೈಷ್ಣವ ಮತ್ತು ಅರ್ಹತ ನಂಬಿಕೆಗಳು 
3 5.1.1. Vol: No. 202 

40 7010. 

41 Ibid., No. 196 

42 Ibid, No: 197 

48 714, No. 203 


ವಿಜಯನಗರ ಕಾಲದ ತುಳುನಾಡಿನ ಧಾರ್ಮಿಕ ಪರಿಸ್ಥಿತಿ ೩೯ 


ೂಡಬಿದುರೆಯಲ್ಲಿ ಸ್ಥಾಪಿ ಪಿತವಾಗಿದ್ದ ಜೈನಮಠದ ಗುರುಗಳಿಗೆ "ಚಾರುಕೀರ್ತಿದೇವ'ರೆಂಬ 
ಪಟ್ಟನಾಮವಿತ್ತು. ಅವರಲ್ಲಿ. ಕೆಲವರು (ಬಃ ಭಿನವ ಚಾರುಕೀಶಿ! ೯ದೇವ'ರೆಂಬ ನಾಮಾಂಕಿತರಾಗಿದ್ದರು. 
ಕಾರಕಳವು ಕಳಸ-ಕಾರಕಳದ ಜೈನರಸರ ರಾಜಧಾನಿಯಾಗಿತ್ತು. ಈ ಅರಸಿರು ಜಿನಾಲಯ 
ನಿರ್ಮಾಣಕ್ಕೆ ಮತ್ತು ಜಿನಧರ್ಮ ಪ್ರಚಾರಕ್ಕೆ ಅಪಾರ ಹಣ ವ್ಯಯಿಸಿದರು. ಈ ಅರಸರ ಮಹ 
ತ್ಲಾಧನೆಯೆಂದರೆ ಕಾರ್ಕಳ ಹಾಗೂ ವೇಣೂರುಗಳಲ್ಲಿ ನಡೆಸಿದ ಎರಡು ಜಿನವಿಗ್ರಹಗಳು. ೧೪೩೨ 
ರಲ್ಲಿ ೧ನೆಯ ಭೈರವನ ಮಗನಾದ ೧ನೆಯ ವೀರಪಾಂಡ್ಯ ಕಾರಕಳದಲ್ಲಿ ದೊಡ್ಡದಾದ ಗುಮ್ಮಟ 
ವಿಗ್ರಹ ಸ್ಮಾಪಿಸಿದ್ದ.44 ೧೪೦೫ರಲ್ಲಿ ಇಲ್ಲಿ ಲಲಿತ ಕೀರ್ತಿಮಠ ಸ್ಥಾಪಿತವಾಯಿತು", 
ಇಲ್ಲಿನ ಗುರುಗಳಿಗೆ "ಲಲಿತ ಕೀರ್ತಿದೇವ'ರೆಂಬ ಪಟ್ಟನಾಮವಿತ್ತು. ಕಾರಕಳ ಮತ್ತು ಮೂಡಬಿದುರೆ 
ಮಠಗಳ ಗುರುಗಳು ಕಳಸ-ಕಾರಕಳ ರಾಜ್ಯದ ಅರಸುಗಳ ರಾಜಗುರುಗಳಾಗಿಯೂ ಕುಲಗುರುಗ 
ಳಾಗಿಯೂ ಇದ್ದು, ತುಳುನಾಡ ಬಸದಿಗಳಲ್ಲಿ ಅನೇಕವು ಈ ಎರಡು ಮಠಗಳ ಗುರುಗಳ ಉಪದೇಶದ 
ಮೇರೆಗೆ ನಿರ್ಮಿತವಾಗಿದ್ದು ವು. 
ಕಾರಕಳ, ಮೂಡಬಿದುರೆ, ವೇಣೂರು ಮಾತ್ರವಲ್ಲದೆ ಹಿರಿಯಂಗಡಿ, ನೆಲ್ಲಿತರ, ತೊರಗ, 
ವರಾಂಗ, ಮತ್ತು ಕೆರವಸೆಗಳಲ್ಲೂ ಜೆ ನಧರ್ಮ ಹಬ್ಬಿದ್ದು ಇಲ್ಲಿ ಬಸದಿಗಳಿದ್ದುವು. ಕೆರವಸೆ 
ಕಳಸ-ಕಾರಕಳ ರಾಜರ ಎರಡನೆ ರಾಜಧಾನಿಯಾಗಿತ್ತು. ಒಸರೂರು. NE ೦ಗಡಿ, 
ಗುರುವಾಯನ ಕೆರೆ ಮತ್ತು ತುಳುನಾಡಿನ ಇನ್ನೂ ಅನೇಕ ಕಡೆಗಳಲ್ಲಿ ಜೈನಧರ್ಮ ಪ್ರಾಮುಖ್ಯ 
ಪಡೆದಿತ್ತು, 
ತುಳುನಾಡಿನ ತುಂಡರಸರು ರಾಜಕೀಯ ಕ್ಷೇತ್ರದಲ್ಲಿ ಪರಸ್ಪರ ವೈಮನಸ್ಕರಾಗಿದ್ದರೂ 
ಜೈನಧರ್ಮಕ್ಕೆ ಸೇವೆ ಸಲ್ಲಿಸುವಲ್ಲಿ ಒಂದು ಸಂಸ್ಥಾನದ ಅರಸ ಇನ್ನೊಂದು ಸಂಸ್ಥಾನದಲ್ಲಿ ಧರ್ಮ 
ಯ್ಯ ಕೈಗೊಳ್ಳು ವುದಕ್ಕೆ ಅಂತಹ ವಿರೋಧ ಅಡ್ಡಿಯಾಗುತ್ತಿರಲಿಲ್ಲ. ೧೪೩೦ರಲ್ಲಿ ನಗಿರೆಯ 
ರಾಜನಾದ ಭೈರವರಸ ಕಳಸ-ಕಾರಕಳ ರಾಜ್ಯದ ಮೂಡಬಿದುರೆಯ "ಚಂದ್ರ ಜಿನ ಮಂದಿರದಲ್ಲಿ 
ಮಾಡಿದ ಧರ್ಮಗಳು ಇಲ್ಲಿ ಗಮನಾರ್ಹ. ಕ 
"ಧತೆಯೊಳಗಂ ಪ್ರಸಿದ್ಧಿ ್ಲಿವಡೆದೊಪು ವವ ವೇಣುಪುರಾಂತರಾಳದೊಳ್‌ 
ಕರೆಚೆಲುವಾದ ಚಂದ್ರ ಜನ ಮಂದಿರದೊಳ್ಳಿರಿದಪ್ಪ ಧರ್ಮಮಂ 
ವಿರಚಿಸಲುತ್ತರೋತ್ತರ ಸಮೃದ್ಧಿಗೆ ಕಾರಣಮಪು ದೆಂದು ತಾ 
ವರಗುರು ವೀರಸೆೇನಮುನಿ ಪೆ ಲು ಕೇಳ್ತನು ಭೈ ರವೇಶ್ವರಾ॥ 
೪. ಯೆಂದಾ ಮಂನಿನಾಥಂ ಭೈರವೇಂದ್ರ ಗೆ ೇಳ್ವೆ ಕೇ ಳು ಹರ್ಷೋತ್ಕ ರ್ಷ 
ಚಿತ್ತದಿಂದಿಂತಪ್ಪ ಸ್ಮಾ ನದೊಳ್ಳ ರ್ಮವಂ ಮಾಳ್ಬು ದುತ್ತ ಮವೆಂದು 
ತನ್ನಮನದೊಳ್ಳಗೆದಾ ವೇಣುಪುರದ ಭವ್ಯ ಜನಂಗಳಂ ಕರೆಸಿಯೊಡಂಬಡಿಸಿಯಾ ಚಂದ್ರ 
ಜಿನಮಂದಿರದೊಳ್‌ ? ಧರ್ಮಗಳನ್ನು ಮಾಡಿದ್‌. 
ಧರ್ಮಸಹಿಷ್ಣುತೆ, ಪರಧರ್ಮ ಗೌರವ ಇವು ಈ ಕಾಲದ ಅರಸರ ಹಾಗೂ. ಜನರ 
ಸಾಮಾನ್ಯ ಗುಣಗಳಾಗಿದ್ದುವು. ವಿಜಯನಗರದರಸರ ಸರ್ವತಮತ ಬೆಂಬಲದಿಂದಾಗಿ ಅವರು ನೇವಿ 
ಸಿದ ಅಧಿಕಾರಿಗಳು ಶೈವ, "ವೈಷ್ಣ ಷ್ಣವ ಹಾಗೂ ಜೈನ ಧರ್ಮಕ್ಕೆ ಅನೇಕ ರೀತಿಯಲ್ಲಿ ಪ್ರೋತ್ಸಾಹ ಫಳ; 
ವುದಕ್ಕೆ ಕಾರಣ ಕಮಾಲು. 
44 4 Epigraphia Indica, Vol. VII, pp* 109-10 
45 ವ. ಲೋಕನಾಥ ಶಾಸ್ತ್ರಿ-ಮೂಡಬಿದ್ರೆಯ ಚರಿತ್ರೆ, ವೀರವಾಣಿ ವಿಲಾಸ ಜೈನಸಿದ್ಧಾಂತ 
ಭವನ (೧೯೩೭), ಪುಟ ೪೦ 
46 6, 1. 1. ೫೦1.111, No: 202 


೪೦ ಮಾನವಿಕ ಕರ್ಣಾಟಕ 


ಈ ಕಾಲದ ದೇವಾಲಯಗಳ ನಿರ್ವಹಣೆಯನ್ನು ಕುರಿತು ಸಾಕಷ್ಟು ವಿವರಣೆಗಳು ಶಾಸನಗಳಲ್ಲಿ ' 
ಉಕ್ತವಾಗಿವೆ. ವಿಜಯನಗರಪೂರ್ವ ಕಾಲದಲ್ಲಿದ್ದ ಪದ್ಧತಿಯೇ ಬಹು ಪಾಲು ಮುಂದುವರಿಯಿತು 
ಈ ಕಾಲದಲ್ಲಿ ದೊರಕಿದ ಅತ್ಯಂತ ಪ್ರೋತ್ಸಾಹದಿಂದ ದೇವಸ್ಥಾ ನಗಳ ನಿರ್ವಹಣಾಧಿಕಾರಿಗಳ ಸಂಖ್ಯೆಯು. 
ಹೆಚ್ಚುವಂತಾಯಿತು. ಸ್ಮಾನಪತಿ (ಸ್ಥಾನಿಕ, ಅಧ್ಯ ಕ್ಷ) ದೇವಸ್ಥಾನದ ಮೇಲ್ವಿಚಾರಣಾ ಅಧಿಕಾರಿಯಾಗಿ ' 
ದ್ದ. ೧೩೪೯ರ ಶಾಸನ "ಕಾಂತಾರದ ದೇವಾಲ್ಕ ದ ಸ್ಕಾ ನಿಕರ ಗ್ರಾಮದ ಮೂನೂವ್ಯ ೯ರುಂ? 
ಎಂದಿದೆ. ೧೪೦೦ರ ಕಾರಕಳದ ಫಲಿಮಾರಿನ ಶಾಸನ “ಆ ಶಿವಾಲ್ಯದಲ್ಲಿ ಆ ಸ್ಥಾನಪತಿ”" ಇದ್ದು 
ದನ್ನು ಹೇಳಿದೆ. ದೇವರಿಗೆ ಬಂದ ದಾನಗಳ ಮೇಲ್ವಿಚಾರಣೆಯನ್ನು 'ದೇಶಾಧಿಪತಿ' ಮತ್ತು "ಸ್ಟಾ ನದ 
ಕರ್ತ' (ಸ್ಥಾನಿಕ?) ನೋಡಿಕೊಳ್ಳುತ್ತಿದ್ದರು.4 ೧೪೦೬ರ ಕುಕ್ಕೆ ಸುಬ್ರಹ್ಮಣ್ಯ ಶಾಸನದ ಪ್ರಕಾರ 
ದೇವಸ್ಥಾನದ ವಿವಿಧ ಕರ್ಮಗಳನ್ನು ಬಗರವಾಡ ತನದ ಅಲ್ಲಿಯ ಸ್ಮಾನಿಕರು. ನಡೆಸಿ' ಕೊಂಡು 
ಬರುತ್ತಿದ್ದರು. ಇದೇ ಕಾಲದ ಬಾರಕೂರಿನ ಶಾಸನವೂ ಸ್ಮಾನಪತಿ, ಸ್ಥಾನಿಕ ಪರಿವಾರ ಕಾರಿತು 
ಉಲ್ಲೇಖಿಸಿದೆ. ಕದ್ರೆಯ ದೇವಸ್ಥಾನಕ್ಕೆ ನಾಲ್ವರು ಸ್ಥಾ ಒನಿಕರು ದಾನ ನೀಡಿದ್ದರು. ೧೫೬೦ರ 
ಗುಂಡಮಿಯ ಮಂಡಿದೇವಸ್ಥಾನದ ಶಾಸನ ಸಾ ಸ್ಥಾ ನರಕ್ಕೆ ವರು ಒಪ್ಪಿ ಬರಸಿದ ದೇವಸ್ವದ ತಳದ ವಿವರ' 
ನೀಡಿದೆ.₹3 ಆದ್ದರಿಂದ ಸ್ಥಾ ನಿಕರ ಕುರಿತು "ಇ ಕೆಳಗಿನ ವಿಷಯಗಳನ್ನು ಗಮನಿಸಬಹುದು: 1 
ಇವರು ದೇವಸ್ಥಾ ನದ ಮೇಲ್ವಿ ಚಾರಕರಾಗಿದ್ದು ಗೌರವಾನ್ವಿ ತ ವ್ಯಕ್ತಿಗಳಾಗಿದ್ದರು. 2 ಇವರು 
ದೇವಸ್ಥಾ ನಗಳಲ್ಲಿ “ನಡೆಯುವ ಧಾರ್ಮಿಕ ಕಾರ್ಯಗಳಿಗೆ ನೇರವಾಗಿ "ಕಾರಣರಾಗಿದ್ದ ರು. 3 ಇವರು 
ಯಾವುದೇ ಜಾತಿಗೆ ಅಥವಾ ಧರ್ಮಕ್ಕೆ ಸೇರಿದವರಾಗಿದ್ದು ದೇವಸ್ಥಾ ನದ ಕಾರ್ಯಗಳನ್ನು ಅಧಿಕಾರಿಗಳ 
ಅಪ್ಪಣೆ ಮೇರೆಗೆ ನಿರ್ವಹಿಸಬೇಕಾಗಿತ್ತು. ಹಾಲಾಡಿಯ ನರಸಿಂಹದೇವಾಲಯದಲ್ಲಿ ಶೆ. ೈವಧರ್ಮದವ 
ರಾದ (ಮಲಬಾರಿನಿಂದ ತುಳುನಾಡಿಗೆ ಬಂದ) ನಂಬಿಯಾರರು ಸ ಸ್ಥಾನಿಕರಾಗಿದ್ದರು. 6 

ದೇವಸ್ಥಾ ನದ ಧಾರ್ಮಿಕ ಕಾರ್ಯ ನಡೆಸುವಲ್ಲಿ “ತಂತ್ರಿ' ಎನ್ನು. ವ ಅಧಿಕಾರಿಗಳಿದ್ದರು. 
“ಸ್ಥಾನದ ತಂತ್ರಿ ' ದೇವರಿಗೆ ಸ್ನಾನ ಮೊದಲಾದ ಕಾರ್ಯಗಳನ್ನು ಮಾಡುತ್ತಿ ದ್ದ. ತದ್ರಿಯ 
ಕ್ಸ ವೆಟ್ಟ ಲ ಕೆರೆಯಲ್ಲಿ ೧೪೭೫ರ ಸುಮಾರಿಗೆ ತಂತ್ರಿಗಳು ತಮ್ಮ ಪಾತ್ರೆಗಳನ್ನು ಶುಚಿಗೊಳಿಸಿಕೊಳ್ಳು 
ತ್ರ ದ್ದ ರು. ಉಡುಪಿ ಬಳಿಯ ನೀರುವಾರ ದೇವಸ್ಥಾ ನದಲ್ಲಿ ೮೭ರಲ್ಲಿ ತಂತ್ರಿಗಳಿಗೆ ಕಾರ್ಯಕ್ಕಾ ಗಿ 
ನಾಲ್ಕು ಮೂಡೆ ಅಕ್ಕಿ ದಾನ ನೀಡಿದ್ದರು. 53 ಈ 

ದೇವಸಾ ಸ್ಥಾನದ ಆರ್ಚಕರನ್ನು ನಡಿಗಳು' ಎಂಬುದಾಗಿ ಕರೆಯುತ್ತಿದ್ದರು. ಇವರು "ಮೇಲು 

ಶಾಂತಿ? ಮತ್ತು” ಕೀಳು ಶಾಂತಿ” ಮೊದಲಾದ ಆರ್ಚನೆ ಕೈಗೊಳ್ಳು ತ್ತಿ ದ್ದ ರು ಕೊಲ್ಲೂರಿನಲ್ಲಿ ಮೂವರು 
ಅಡಿಗಳಿಗೆ, ಮೇಲು ಶಾಂತಿ, ಕೀಳು ಶಾಂತಿ ಮತ್ತು ಬಲಿದೇವರನ್ನು 'ಕೊಂಡೊಯ್ಯು ವ ಕಾರ್ಯಗಳಿ 
ಗಾಗಿ “ಬಾಳ'ನ್ನು ದಾನವಾಗಿತ್ತಿ ದ್ದರು." ಶಾಂತಿ ಮತ್ತು 'ದೇವಪೂಜೆ ವಸಚಲೂ ಅಡಿಗಳಿಗೆ 


——————— 


4? Ipid., No.’ 231 

48 Ibid., No. 267 

© Ibid, 

80 M.A.R., 1943, No. 47 

51 4. 7. No. 608, 1929-30 
83 7/0, No. 313, 1931-32 

83 7014, No. 491, 1928-29 

® 5.77, Vol. IX., Part 11. No. 470 


ವಿಜಯನಗರ ಕಾಲದ ತುಳುನಾಡಿನ ಧಾರ್ಮಿಕ ಪರಿಸ್ಸಿತಿ ೪೧ 


೧೪೪೪ರಲ್ಲಿ ಬಸರೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬತ್ತ ಮತ್ತು ಹಣವನ್ನು ದಾನೆವಾಗಿತ್ತಿ 
ವ ಥಿ ನೃ ದಾ ರೂ Wy ಸಯ 

ಜರು. 
ಎ 

"ಆಸ್ರ್ರಣ' ಎಂಬವರು ಕೂಡ ಆರ್ಚಕರಾಗಿರುತ್ತಿದ್ದರು. ಆಸ್ಪಣ ತನ್ನ ಕಾರ್ಯಮಾಡ 
ದಿದ್ದಲ್ಲಿ ಒಂದೂವರೆ ಹೊನ್ನು ದಂಡ ವಿಧಿಸಲಾಗುತ್ತಿತ್ತೆಂದು 15ನೆಯ ಶತಮಾನದ ಶಾಸನ ತಿಳಿ 
ಸಿದೆ. ೧೪೩೧ರಲ್ಲಿ ಪುತ್ತೂರಿನ ದೇವಸ್ಥಾನದ ಆಸ್ಪಣರಿಗೆ ದಾನವನ್ನು ನೀಡಲಾಗಿತ್ತು.₹ 
“ಪಾಟಾಳಿ” ದೇವಸ್ಥಾನದ : ಕ್ರಿಯೆಗಳನ್ನು ಮಾಡಲು ಮೇಲ್ವಿಚಾರಕನಾಗಿರುತ್ತಿದ್ದ. ಸ್ಥಾನ 
ಪತಿಯ ಆಜ್ಞೆಗಳನ್ನು ಪಾಲಿಸಲು ಇನ್ನೋರ್ವ “ಕೊಠಾರಿ” ಎಂಬ ಅಧಿಕಾರಿ ಇರುತ್ತಿದ್ದ. ಕದ್ರೆಯ 
೧೩೮೬ರ ಶಾಸನ “ಕೊಠಾರಭೂಮಿ'ಯ ಕುರಿತು ಉಲ್ಲೇಖಿಸಿದೆ. ದೇವಸ್ಥಾನದ ಕೋಶಾಧಿ 


ಕಾರಿಯನ್ನು "ಸೇನವ' ಎಂಬುದಾಗಿ ಕರೆಯಲಾಗುತ್ತಿತ್ತು. ದೇವರ ಸೇನಬೋವ, ಸ್ಥಾನದ 
ಸೇನಬೋವ, ನಿತ್ಯ ಸೇನಬೋವ- ಎಂಬುದಾಗಿ ಈ ಕಾಲದ ಶಾಸನಗಳು ಕರೆದಿವೆ. ದೇವಸ್ಥಾನದ 
ಧಾರ್ಮಿಕ ಕ್ರಿಯೆಗಳಿಗೆ ಸಹಾಯಕನಾಗಿ “ದೇವಾಡಿಗ' ಎಂಬ ಅಧಿಕಾರಿ ಇರುತ್ತಿದ್ದ. 
ಈತ ಬ್ರಾಹ್ಮನಾಗಿರುತ್ತಿರಲಿಲ್ಲ. ಈತನನ್ನು ಮೊಯಿಲಿ, ಮೂಲ್ಕ ಎಂಬುದಾಗಿ ಕರೆಯುತ್ತಿದ್ದರು. 
“ಪದಾರ್ತಿ' ದೇವಸ್ಥಾನದ ವಾದ್ಯಗಳನ್ನು ನುಡಿಸುತ್ತಿದ್ದ. "ಪಾಡಮೂಲಿ'ಗಳನ್ನು ದೇವಸ್ಥಾನ 
ಕಾಯಲು ನೇಮಿಸುತ್ತಿದ್ದರು ಬಾರಕೂರಿನ ಶಾಸನವೊಂದು "ದೇವಸ್ವದ ಕಾಹುರಕ್ಷೆ-ಇಬ್ಬರು 
ಪಾದಮೂಲಿಗಳು ಎಂದಿದೆ.8? ಪುತ್ತೂರಿನ ಮಹಾದೇವ ದೇವಸ್ಥಾನಕ್ಕೆ ನಾಲ್ವರು ಪಾದಮೂಲಿಗಳ 
ಸಹಿತ ಇತರರು ಭೂಮಿ ದಾನ ನೀಡಿದ್ದರು. ಮುಗರು ನಾಡಿನ ಬಂಕೇಶ್ವರದ ಪಾದಮೂಲಿಗಳಿಗೆ 
ತೊಂದರೆಯನ್ನಿತ್ತುದಕ್ಕಾಗಿ ತೊಂದರೆಯನ್ನಿತ್ತವರಿಗೆ ದಂಡವನ್ನು ವಿಧಿಸಲಾಗಿತ್ತು.*9 

ದೇವಸ್ಥಾನದ ಕಸ ಗುಡಿಸಲು "ಅಡಿಪಿನವರನ್ನು (ಅಡಪಿನವರು) ನೇಮಿಸಿರುತ್ತಿದ್ದರು. 
ಚಾಮರ ಸೇವೆಗಾಗಿ ಹೆಂಗಸರನ್ನು ಹೆಚ್ಚಾಗಿ ನೇಮಕ ಮಾಡಲಾಗುತ್ತಿತ್ತು. ೧೩೭೭ರಲ್ಲಿ 
ಕೋಟೇಶ್ವರ ದೇವಸ್ಥಾನದಲ್ಲಿ ಇಬ್ಬರು ಹೆಂಗಸರಿಗೆ ಚಾಮರ ಸೇವೆ ಮಾಡಿದುದಕ್ಕಾಗಿ ಆಕ್ಕಿಯನ್ನು 
ದಾನ ನೀಡಲಾಗಿತ್ತು. ಮಠಗಳಲ್ಲಿ ಇವರು (ಬಸವಿತ್ತಿಗಳು) ಕಾರ್ಯಮಾಡುತ್ತಿದ್ದುದಕ್ಕೆ ಅನೇಕ 
ಉದಾಹರಣೆಗಳಿವೆ. 

ಮುಕ್ಕಲತ್ತಿಯವರು ದುರ್ಗಾದೇವಿಯ ದೇವಸ್ಥಾನದಲ್ಲಿ "ದರ್ಶನ ಪಾತ್ರಿ' ಹೇಳಿದ ಮಾತು 
ಗಳನ್ನು ಜನರಿಗೆ ತಿಳಿಸುವ ಮತ್ತು ಹೇಳುವ ನಡುವಿನ ವ್ಯಕ್ತಿಯಾಗಿದ್ದರು. ಇವರು ನಿಯಮಿತ 
ಅಧಿಕಾರಿಗಳಾಗಿರದೆ ಅಗತ್ಯ ಬಿದ್ದಾಗ ಮಾತ್ರವೇ ದೇವಸ್ಥಾನಗಳಲ್ಲಿ ಇರುತ್ತಿದ್ದರು. 

ದೇವಾಲಯಗಳು ಪಡೆಯುತ್ತಿದ್ದ ದಾನಗಳನ್ನು ಪ್ರತಿಪಾಲಿಸುವಲ್ಲಿ ವರ್ತಕ ಸಂಘದವರು 
ಮುಖ್ಯ ಪಾತ್ರ ವಹಿಸುತ್ತಿದ್ದರು. "ಫೂ ಧರ್ಮವನ್ನು ಚಾಳಿಯ ಕೇರಿಯ ಮೂವರು ಸೆಟ್ಟಿಕಾರರೂ 


55 Jpid., No. 449 

56 Jbid., Vol- VIL, No: 185 

57 4, 7. No. 344, 1930-31 

8 6.771. Nol. ೫11. No: 189 

89 7010., No: 326 

60 7014. No. 185 

61 /01'0. Vol IX; Part 11. No. 417 
62 p. Gururaja Bhatt, Op. Cit. P- 389 


೪೨ ಮಾನವಿಕ ಕರ್ಣಾಟಕ 


ಹಲರು ಪ್ರತಿಪಾಲಿಸುವರು,' "ಈ ಧರ್ಮದ ಪಾರುಪತ್ಯ ಒಡೆತನ ಕೋಟೆಕೇರಿಯ ಹಲರು ಸೆಟ್ಟಿ 
ಕಾರರಿಗೆ' ಮುಂತಾದ ಶಾಸನೋಕ್ತಿಗಳು ಮೇಲಿನ ಮಾತಿಗೆ: ಪುಷ್ಟಿಯನ್ನೀಯುತ್ತ ವೆ. 

ಜೈನಬಸದಿಗಳ ಸೇವೆಗಾಗಿ ಜೈನರ ಮಧ್ಯೆ ಬ್ರಾಹ್ಮಣರೆನಿಸಿದ್ದ ಇಂದ್ರರಿದ್ದರು. ಬಸದಿಗಳ 
ಮೇಲ್ವಿಚಾರಣೆಗಾಗಿ ಸ್ಥಾನಪತಿ ಅಥವಾ ಸ್ಕಾ ನಿಕರದ್ದ ರೆಂಬುದು ಶಾಸನಗಳಿಂದ ದೃಢಪಟ್ಟಿದೆ. ಬಸದಿ 
ಗಳಲ್ಲೂ "ಕರ್ತ'ರೆಂಬ ಅಧಿಕಾರಿಗಳಿದ್ದರು. 4 

ದೇವಸ್ಥಾನಗಳ ಹಾಗೂ ಸುತ್ತಮುತ್ತಲ ಪವಿತ್ರತೆಯನ್ನು ಕಾಪಾಡಲು ಕೆಲವು ಕ್ರಮಗಳನ್ನು 
ಕೈಗೊಂಡಿದ್ದರು. ದೇವಸ್ಥಾನದ ಸ ಯಾವುದೇ ರೀತಿಯ ನಿರ್ಮಾಣವನ್ನು, ಆಟವಾಡು 
ವುದನ್ನು ನಿಷೇಧಿಸಲಾಗಿತ್ತು. ೧೩೯೦ರ ಶಾಸನವೊಂದರಲ್ಲಿ ದೇವಸ್ಥಾ ನದ ಸುತ್ತ ಯಾವುದೇ 
ರೀತಿಯ ಶಾಪೋಕ್ತಿಗಳನ್ನು ಆಡಬಾರದೆಂದಿದೆ.4 ಹಾಗೆಯೇ ಹಿಂಸೆಗೂ ಅವಕಾಶವಿರಲಿಲ್ಲ. 
ಮೇಲಿನ ಶಾಸನವೇ ಶಿಳಿಸುವಂತೆ; ಖಡ್ಗವು ಹಿಂಸೆ ಸೆಯಲ್ಲಿ ಅರ್ಧ ತೊಡಗಿದ್ದರೆ ೫೦೦ ಹೊನ್ನು ಮತ್ತು 
ಪೂರ್ತಿ ತೊಡಗಿದ್ದರೆ ೧೦೦೦ ಹೊನ್ನು ರಾಜನಿಗೆ ಮತ್ತು ದೇವಸ್ಥಾನಕ್ಕೆ ದಂಡ ತೆರಬೇಕಾಗಿತ್ತು. 
ದೇವಸ್ಥಾನ ಭೂಮಿಯೊಳಗೆ ದೇವಸ್ವ ರಾಜನಿಗೆ "ಅರಮನೆ ಕಟ್ಟುವ ಮಾರ್ಯಾದೆಯಿಲ್ಲ'.55 ` ಶಾಸನ 
ತಿಳಿಸುವಂತೆ ರಾಜ ದೇವಸ್ಥಾ “A ಧಾನಧರ್ಮಾಧಿ ಧಾರ್ಮಿಕ ಕಾರ್ಯಗಳನ್ನು ನಡೆಸಿಕೊಂಡು 
ಬರಲು ಮತ್ತು ರಕ್ಷಿಸಲು ವಿಫಲನಾದಲ್ಲಿ ಒಂದು ಸಾವಿರ ಬ್ರಾಹ್ಮಣರನ್ನು ಕೊಂದ ಮತ್ತು ರಾಮೇಶ್ವರ 
ಮತ್ತು ಗಂಗೆಯಲ್ಲಿ ಒಂದು ಸಾವಿರ ದನಗಳನ್ನು ಕೊಂದ ಪಾಪಕ್ಕೆ ಬಲಿಯಾಗುವನು. ಕೆಲವೊಮ್ಮೆ 


ದೇವಸ್ಥಾನದ ಪವಿತ್ರತೆ ಕಾಪಾಡಿಕೊಳ್ಳಲು ವ್ಯಕ್ತಿಗಳನ್ನು ದೇವಸ್ಥಾನದ ಕಾರ್ಯಗಳಿಂದ ಬೇರ್ಪಡಿಸು. 


ತ್ತಿದ್ದರು. 

ಸ ಸ್ತ್ರೀಯರೂ ದೇವಸ್ಥಾನದ ಕಾರ್ಯಗಳಲ್ಲಿ ಪ್ರಮುಖ ಪಾತ್ರವಹಿಸುತ್ತಿ ದ್ದರು. ೧೪೬೫ರ 
ಶಾಸನದ ಪ್ರಕಾರ ವಿಠರಸ ಮಂಗಳೂರು ರಾಜ್ಯವನ್ನಾಳುತ್ತಿ ದ್ದಾ ಗ ಮಂಗಳೂರು "ರಾಜ್ಯದ ಪೊಳಲಿ 
ದೇವಿಯ ಸ್ಯ ಬೆಳಗಲು, ಧಾರ್ಮಿಕ ಕಾರ್ಯಗಳ 'ಮೇಲ್ವಿ ಚಾರಣೆಗೆ ಸ್ತ್ರೀಯೊರ್ವಳನ್ನು 
ನೇಮಿಸಲಾಗಿತ್ತು." 

ಈ ಕಾಲದಲ್ಲಿ ಹಬ್ಬಗಳನ್ನು ತುಳುನಾಡಿನ ಜನರು ವೈ ೈಭವದಿಂದ ಆಚರಿಸುತ್ತಿ ದ್ದ ರು. ದೀಪಾ 
ವಳಿಕೆ. ಪಂಚಪರ್ವ, ಶಿವರಾತ್ರಿ, ವಸಂತ ಯುಗಾದಿ, ವೆ ಶಾಖ ಹುಣ್ಣಿಮೆ, ನೂಲಹಬ್ಬ, ಬೆನಕನ 
ಚೌತಿ, ತುಣಿಯ ಹಬ್ಬ ಮೊದಲಾದ ಹಬ್ಬಗಳು ಜನಪ್ರಿಯವಾಗಿದ್ದು ವು. ರಂಗಪೂಜೆ, ದಕ್ಕೆಬಲಿ 
ಭೂತಬಲಿಪೂಜಾ, ರಾಕ್ಷಸ ಬ ಮೊದಲಾದುವು ರೂಢಿಯಲ್ಲಿದ್ದುವು. ಶಕ್ತಿ ದೇವಾಲಯಗಳಲ್ಲಿ 
“ನವರಾತ್ರಿ? ಆಚರಿಸಲಾಗುತ್ತಿ ೧೪೫೮ರ ಶಾಸನವೊಂದರಲ್ಲಿ ದೀವಳಿಗೆಯ ಹಬ್ಬದ 
ಮೂರು ದಿನ "ದೀಪೋತ್ಸವ. EM ವಿವರಣೆಯಿದೆ? ಕೊಟ್ಟೇಶ್ವರದಲ್ಲಾಚರಿಸುವ 
ತುಡಿಯ ಹಬ್ಬದ ಮಹತ್ವ ಕುರಿತು ಈ ಮೊದಲೇ ಹೇಳಿದೆ. 

ದೇವಸ್ಥಾನಗಳಿಗೆ ಸಂಬಂಧಿಸಿದೆ ಉತ್ಸವಗಳಲ್ಲಿ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ವರ್ತಕ ಸಂಘ 
ಗಳೂ ಜನಸಾ ಮಾನ್ಯ ರ ಒಕ್ಕೂಟಗಳೂ. ಸಾಂಪ್ರಾದಾಯಿಕ ಮರ್ಯಾದೆಗಳನ್ನು ಪಡೆದಿದು ವು. ಆದರೆ 
ಈ ಮರ್ಯಾದೆಗಳಿಗೆ ತೊಂದರೆಯಾದಾಗ ವಾದವಿವಾದಗಳೂ ಕೆಲವು ಬಾರಿ ಹಿಂಸಾಕೃತ್ಯ ಗಳೂ ತಲೆ 

$3 ಡಾ. ಕೆ. ವಿ, ರಮೇಶರ ಗ್ರಂಥ, ಪು. ೧೩೯ 

6.6.77, Vol ೫೫ No. 211 

65 7011, No: 185 

66 4, 7, 376, 1927-28 


೫ 5.117. Ve ೫೫% No; 336 


ವಿಜಯನಗರ ಕಾಲದ ತುಳುನಾಡಿನ ಧಾರ್ಮಿಕ ಪರಿಸ್ಥಿತಿ ೪೩ 


ದೋರುತ್ತಿದ್ದವು. ಇ:ತಹ ಬಿಕ್ಕಟ್ಟು ಬಸರೂರಿನಲ್ಲಿ ೧೪೫೫ ರಲ್ಲಿ ಉಂಟಾಗಿತ್ತು. ಬಸರೂರಿನ 
ದೇವಿಯ ಹಬ್ಬದ ಆದಿ ಅಯನಕ್ಕೆ ಕುರಿಯನ್ನೂ ಅಡಕೆಯನ್ನೂ ಕಾಣಿಕೆಯಾಗಿ ಕೊಡಲೋಸುಗ 
ಮೆರವಣಿಗೆಯಲ್ಲಿ ಒಯ್ಯುವುದು ವಾಡಿಕೆಯಾಗಿತ್ತು. ತಮ್ಮ ತಮ್ಮ ಕಾಣಿಕೆಗಳನ್ನು ಮೂಡಕೇರಿಯ 
ಹಲರು ಮತ್ತು ಪಡುವ ಕೇರಿಯ ಹಲರು ಯಾವ ಯಾವ ಬೀದಿಗಳಲ್ಲಿ ಮೆರೆಸಿಕೊಂಡು ಹೋಗುವು 
ದೆಂಬ ಬಗ್ಗೆ ವಾದವಿವಾದಗಳು ನಡೆದು, ಕೊನೆಗೆ ಈ ವಿಷಯದಲ್ಲಿ ಎರಡು ಕೇರಿಯ ಹಲರೂ 
ಒಪ್ಪಂದವೊಂದನ್ನು ಮಾಡಿಕೊಂಡರೆಂದು ಬಸರೂರಿನ ಶಾಸನವೊಂದರಿಂದ ತಿಳಿದುಬರುತ್ತದೆ. ಅದೇ 
ರೀತಿ ಕೋಟೇಶ್ವರ ಶಾಸನವೊಂದರಲ್ಲಿ ಅಲ್ಲಿನ ಕಾರ್ತಿಕ ತಿಂಗಳಲ್ಲಿ (೧೫೫೦) ಆಚರಿಸಿದ ತುಡಿಯ 
ಹಬ್ಬದ ಸಮಯದಲ್ಲಿ ನಡೆದ ಧಾರ್ಮಿಕ ಗಲಭೆಯ ಉಲ್ಲೇಖವಿದೆ. ಈ ಗಲಭೆಯಿಂದಾಗಿ 
ದೇವಸ್ಥಾ ನವೇ ಮುಚ್ಚಲ್ಪ ಟ್ಟು ಕೊನೆಗೆ ೧೫೫೧ರ ಏಪ್ರಿಲ್‌ ೧೧ ರಂದು ಬಾರಕೂರು ರಾಜ್ಯದ 
ಅಧಿಕಾರಯಾದ ಸ ನ ಆಜ್ಞೆಯ ಮೇರೆಗೆ ದೇವಸ್ಥಾ ನದ ಕಾರ್ಯಗಳೆಲ್ಲ ಪುನಃ ಪ್ಲಾ ರಂಭ 
ಗೊಂಡುವು. 

ವಿಜಯನಗರ ಕಾಲದಲ್ಲಿ ದೇವಸ್ಥಾನಗಳು ರಾಜಕೀಯ ಹಾಗೂ ಸಾಮಾಜಿಕ ಜೀವನದಲ್ಲಿ 
ಮಹತ್ತರ ಪ್ರಭಾವ ಬೀರಿದುವು, ದೇವಸ್ಥಾ ನದ ಆಡಳಿತ ರಾಜ್ಯದ ಆಡಳಿತಕ್ಕೆ ಒಳಪಟ್ಟಿತ್ತು. 
ಶ್ರೀಕೃ ಷ್ಲದೇವರಾಯನ ಕಾಲದ ಪೆರಡೂರಿನ ಶಾಸ ಸನ ಪೆರಡೂರಿನ ಅನಂತ ದೇವಸ್ಥಾ ನಕ್ಕೆ ನೀಡಿದ 
ದಾನವನ್ನು ಸೂರಪ್ಪ ಅಧಿಕಾರಿ ನೋಡಿಕೊಳ್ಳಲು ತಿಳಿಸಿದೆ. 69 ಈ ಕಾಲದ ದೇವಸ್ಥಾನಗಳು, 
ಬಸದಿಗಳು ಸಾಹಿತ್ಯ ವಿದ್ಯಾ ಕೇಂದ್ರಗಳಾಗಿದ್ದು ವಂಬುದನ್ನು ನುವಿಲ್ಲಿ ಸ್ಮರಿಸಬಹುದು. ಪ್ರಮುಖ 
ದೇವಸ್ಮಾ ನಗಳಿಗೆ ಜೋ! ಮಠಗಳಿದ್ದು “ವು ಕೂಡ ಜನಜೀವನದಲ್ಲಿ ಪ್ರಮುಖ ಪ್ರಭಾವ 
ಬೀರಿದುವು. ಬಾರಕೂರಿನಲ್ಲಿ ಅನೇಕ ಮಠಗಳಿದು ವು. ಅವು ಪ್ರವಾಸಿಗಳಿಗೆ ತಂಗುದಾಣ ಮಾತ್ರವಾಗಿರದೆ 
ವಿದ್ಯಾ ಕೇಂದ್ರಗಳೂ ಆಗಿದ್ದುವು.?* 

ವಿಜಯನಗರ ಪತನಾನಂತರವೂ ತುಳುನಾಡಿನ ಧಾರ್ಮಿಕ ಜೀವನದಲ್ಲಿ ಮಹತ್ತರ ಬದಲಾ 
ವಣೆಗಳುಂಟಾದಂತಿಲ್ಲ. ಆನೇಕ ವರುಷಗಳ ವರೆಗೆ ಮೇಲಿನ ಧಾರ್ಮಿಕ ಪರಿಸ್ಥಿತಿಯೇ ಮುಂದುವರಿ 
ಯಿತು. 


_———————— 


68 ಡಾ. ಕೆ. ವಿ. ರಮೇಶರ ಗ್ರಂಥ, ಪು. ೧೪೦ 
69 4.R. No. 341, 1928-29 
79 pr. P. Gururaja Bhatt : Op. Cit., ), 398 


ಭಾರತದ ಆಡಳಿತ ವ್ಯವಸ್ಥೆ ಪ್ರಧಾನವಾಗಿ ವ್ಯವಸಾಯ ಜೀವನದ ಆಧಾರ ಹೊಂದಿದ್ದು 
ಯಾವಾಗಲೂ ಆಡಳಿತ ವಿಕೇಂದ್ರೀಕರಣದತ್ತ ವಾಲುವುದೇ ಹೆಚ್ಚು. ಇಲ್ಲಿನ ಗ್ರಾಮಗಳು, ಅಗ್ರಹಾರ 
ಗಳು, ದೇವಸ್ಥಾ ನಗಳು ಮತ್ತು ಮಠಗಳು ಬಹುಮಟ್ಟಿಗೆ ಸಂಪೂರ್ಣ ಸ್ವಾಯತ್ತತೆಯನ್ನು ಅನುಭವಿ 
ಸುತ್ತಿದ್ದುವು. ಭಾರತದಲ್ಲಿ ಬ್ರಿಟಿಷ ಷ್‌ ಆಡಳಿತ ಪ ಪದ್ಮತಿ ಜಾರಿಗೆ ಬರುವುದಕ್ಕೆ ಮುಂಚೆಯೆ ಈ ದೇಶ 
ದಲ್ಲಿ ಗ್ರಾಮಗಳು ಮತ್ತು ಪಟ್ಟಣಗಳು ಸ್ವಯಮಾಡಳಿತವನ್ನು ನೀಡಿ ಯಶಸ್ವಿಯಾಗಿ ಕಾರ್ಯ 
ನಿರ್ವಹಿಸುತ್ತಿದ್ದ ರಾಜ್ಯದ ಆಡಳಿತ ಪದ್ಧತಿಯೊಂದು ರೂಪುಗೊಂಡಿತ್ತೆಂಬ ಆಂಶವನ್ನು ಪಾಶ್ಚಾತ್ಯ 
ವಿಮರ್ಶಕರು ಅಲಕ್ಷಿಸಿದ್ದಾರೆ. ನಮ್ಮ ಕೆಲವು ಭಾರತೀಯ ವಿದ್ವಾಂಸರು ಐತಿಹಾಸಿಕ ದಾಖಲೆಗಳನ್ನು 
ಸರಿಯಾಗಿ ಪರಿಶೀಲಿಸದೆ ಈ ವ್ಯಾಖ್ಯಾನದ ಬಲೆಗೆ ಬಿದ್ದು ಸ್ವಯಮಾಡಳಿತ ಸರ್ಕಾರ ಸ್ವದೇಶೀಯ 
ವಾದುದೊ ಅಥವಾ ಭಾರತಕ್ಕೆ ಬ್ರಿಟಿಷರ ಕೊಡುಗೆಯೋ ಎಂದು ಸಂದೇಹ ವ್ಯಕ್ತಪಡಿಸಿದ್ದಾರೆ. 
ಚೋಳರ ಕಾಲದಲ್ಲಿ ಬಹು ಉತ್ತಮ ಮಾದರಿಯ ಸ್ಥಳೀಯ ಸ್ವಯಮಾಡಳಿತ ಸರ್ಕಾರ ಭಾರತದಲ್ಲಿ 
ಅಸ್ತಿತ್ವದಲ್ಲಿ ಇತ್ತೆಂಬ ಅಭಿಪ್ರಾಯವನ್ನು ಈಗ ಇತಿಹಾಸಜ್ಞ ರು ಸಾಮಾನ್ಯವಾಗಿ ಒಪ್ಪಿ ಕೊಂಡಿದ್ದಾ ರೆ 
ವಿಜಯ ನಗರ ಸಾಮ್ರಾಜ್ಯ ಹಿಂದೆ ಚೋಳರ ಅಧೀನದಲ್ಲಿದ್ದ. ಪ ಕ್ರದೇಶಗಳಲ್ಲಪ್ಟೆ ಅಲ್ಲದೆ ಕ್ಸ ಷ್ಲ್ಲಾ ನದಿಯ 
ದಕ್ಷಿಣಕ್ಕೆ ಸಮಗ್ರ ಪರ್ಯಾಯದ್ವಿ ೇಪದಲ್ಲಿ ತನ್ನ ಅಧಿಪತ್ಯ ವನ್ನು ಸ್ಮಾಪಿಸಿತ್ತು. ಆದುದರಿಂದ ಇಂಥ 
ಆಡಳಿತ. ವ್ಯವಸ್ಥೆ ಚೋಳರ ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತೆ ಉಂದು ೫ ಸ್ಪ ಷ್ಟ ವಾಗಿರುವುದರಿಂದ ತರುವಾಯದ 
ಕಾಲದಲ್ಲಿ ಅದು ಅಸ್ತಿತ್ವ ದಲ್ಲಿರಲಿಲ್ಲವೆಂದು ಸಂದೇಹ ಪಡಲು ಯಾವ ಕಾರಣವೂ ಇಲ್ಲ. 


ಬಿ. ಪೇಕ್‌ ಅಲಿ* 


*ವಿಭಾಗ ಸಂಪಾದಕರ ಮಾತು : ಡಾ. ಎ. ವಿ, ವೆಂಕಟರತ್ನ ೦ ಅವರ “ವಿಜಯನಗರ 


ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರಕಾರ” ಗ್ರಂಥದಲ್ಲಿ; ಕನ್ನಡ ಅಧ್ಯಯನ ಸಂಸೆ (ಮೈಸೂರು, 1974), 
ಪು. x, x 


NN 


eT ಲ್‌್ಚ್ಚ್ಚ್ಚ್ಸ್ಯ್ಸ್ಸಟ್‌್‌್‌ಾಾ್‌ದ 


ಎಚ್‌. ಆರ್‌. ರಘುನಾಥ ಭಟ್‌ 
ಲಕ್ಷ್ಮಣೇಶ್ವರ ದೇವಾಲಯ 


ಕರ್ನಾಟಕಕ್ಕೆ ಭವ್ಯವಾದ ಕಲಾಪರಂಪರೆಯಿದೆ. ಅದರ ಅನೇಕ ಕಲಾ ದೇಗುಲಗಳು ಕಾಲನ 
ದವಡೆಗೆ ಸಿಕ್ಕು ಪುಳುಗುಡಿಗಳಾಗಿ ಹೋದರೂ ಉಳಿದ ಹಲವಾರು ಮಂದಿರಗಳು ಈ. ಪರಂಪರೆಗೆ 
ಮೂಕ ಸಾಕ್ಷಿಗಳಾಗಿ ನಿಂತಿವೆ. ಇವುಗಳಲ್ಲಿ ಮಲ್ಲರಾಜ ಪಟ್ಟಣದಲ್ಲಿರುವ! ಲಕ್ಷ್ಮಣೇಶ್ವರ ದೇವಾಲಯ 
ಸಮ್ಮ ಗಮನ ಸೆಳೆಯುವಂಥದು. 

ಹಾಸನ ಜಿಲ್ಲೆಯ ಅರಕಲಗೂಡು ತಾಲ್ಲೂಕು ರಾಮನಾಥಪುರ ೫ ಹೋಬಳಿಯಲ್ಲಿರುವ ಮಲ್ಲ 
ರಾಜಪಟ್ಟಣ ಇಂದು ಕಾವೇರಿಯ ಬಲದಂಡೆಯಲ್ಲಿರುವ ಸಣ್ಣ ಹಳ್ಳಿ. ಇಲ್ಲಿರುವ ಲಕ್ಷ್ಮಣೇಶ್ವರ 
ದೇವಾಲಯ ರಾಮೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿದ್ದು (ಕಾವೇರ ನದಿಯ ಬಲದಡದಲ್ಲಿ) ಅದರ 
ಮೇಲೆಲ್ಲ ಕುರುಚಲಗಿಡಗಳು ಬೆಳೆದಿವೆ. 

ಪಾಳೆಯಗಾರರ ಕಾಲದ ಪ್ರಾಕಾರದೊಳಗೆ ಕಂಡುಬರುವ ಈ ಲಕ್ಷ್ಮಣೇಶ್ವರ ದೇವಾಲಯ 
ಹೊಯ್ಸಳ ವಾಸ್ತು ಮತ್ತಾ ಶಿಲ್ಪದ ದೃಷ್ಟಿಯಿಂದ ವೈಶಿಷ್ಟ ,ಪೂರ್ಣವಾದ್ದು. ಈ ದೇವಾಲಯಕ್ಕೆ 
ಎರಡು ದ್ವಾರಗಳಿವೆ, ಇವುಗಳಲ್ಲಿ ಉತ್ತರ ಭಾಗಕ್ಕಿರುವುದೇ ಪ್ರಧಾನ ದ್ವಾರ. ಇದರ ಮೇಲ್ಮಾ ಗದಲ್ಲಿ 
ಪಾಳೆಯಗಾರರ ಕಾಲದ ಶೈಲಿಯಲ್ಲಿ ರಚಿತವಾದ ಕೈಪಿಡಿಗಳಿವೆ. ಈ ದ್ವಾರದ ಎಡ ಪಕ್ಕದಲ್ಲಿ ಆ 
ಕಾಲದ ಪಾಕಶಾಲೆ ಮತ್ತು ಉಗ್ರಾಣಗಳಿವೆ. ಪ್ರಾಕಾರದ ಪಶ್ಚಿಮ ದ್ವಾರ ಕುಸಿದುಹೋಗಿದೆ. 

ಹೊಯ್ಸಳ ದೇವಾಲಯಗಳನ್ನು ಸಾಮಾನ್ಯವಾಗಿ ಬಳಪದಕಲ್ಲು ಇಲ್ಲವೆ ಸಾಬೂನುಗಲ್ಲಿನಿಂದ 
ಕಟ್ಟಿರುತ್ತಾರೆ. ನಂಜನಗೂಡು ತಾಲ್ಲೂಕಿನ ಸುತ್ತೂರಿನಲ್ಲಿರುವ ಸೋಮೇಶ್ವರ ದೇವಾಲಯದ ಗರ್ಭ 
ಗೃಹ ಮತ್ತು ತಲಕಾಡಿನ ಕೀರ್ತಿನಾರಾಯಣ ದೇವಾಲಯಗಳು ಇದಕ್ಕೆ ಅಪವಾದಗಳಾಗಿವೆ3 . ಈ 
ಸಾಲಿಗೆ ಸೇರಿಸಬೇಕಾದ ಲಕ್ಷ್ಮ ಣೇಶ್ವರ ದೇವಾಲಯವನ್ನು ಸಂಪೂರ್ಣವಾಗಿ ಗ್ರಾನೈಟ್‌ ಶಿಲೆಯಿಂದ 
ಕಟ್ಟಲಾಗಿದೆ. ಆರ್‌. ನರಸಿಂಹಾಚಾರ್ಯರ ಅಭಿಪ್ರಾಯದ ಪ್ರಕಾರ ಈ ದೇವಾಲಯ ಹೊಯ್ಸಳ 
ಸೋಮೇಶ್ವರನ ಕಾಲದ್ದು ( ೧೨೩೫-೧೨೬೦). ಆದರೆ ದೇವಾಲಯದ ಕೆಲವು ಭಾಗಗಳನ್ನು 
ಗಮನಿಸಿದರೆ ಇದು: ಇನ್ನು ತುಸು ಪ್ರಾಚೀನವಾದ ಕಟ್ಟಡವೆಂದು ತಿಳಿದೀತು. ಅದೇನಿದ್ದರೂ 
] ವೀರಸೋಮೇಶ್ವರನ ಶಾಸನಗಳು ಈ ಭಾಗದಲ್ಲಿ ಸಿಕ್ಕಿವೆ." 


1 ಇದು ಹಾಸನದಿಂದ 49.9 ಕಿಮೀ. ದೂರದಲ್ಲೂ ಅರಕಲಗೂಡಿನಿಂದ 19.4 ಕಿಮೀ ಅಂತರ 
ದಲ್ಲೂ ಇದೆ 

2 ದಕ್ಷಿಣ ಕಾಶಿಯೆಂದು ಹೆಸರಾಗಿರುವ ರಾಮನಾಥಪುರದಲ್ಲಿ ಸುಮಾರು ಏಳು. ದೇಗುಲಗಳಿವೆ. 
ಅವುಗಳಲ್ಲಿ ರಾಮೇಶ್ವರ ದೇವಾಲಯ ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಒಂದು ಮನೋಹರವಾದ ಉದಾ 
ಹರಣೆ. ಇದರ ಗರ್ಭಗೃಹದ ತಲವಿನ್ಮಾಸ ಕುತೂಹಲಕಾರಿಯಾದ್ದು. 

3 B. Sheik Ali (Ed.) Hoysala Dynasty, Mysore 1972, ಪು. 183 

4 MAR, 1936, ಪು. 11-12, ಆದರೂ ಇದರಲ್ಲಿ ಚೋಳವಾಸ್ತುಶಿಲ್ಬ ಶೈಲಿ 
ಪ್ರಭಾವವನ್ನು ತಕ್ಕಮಟ್ಟಿಗೆ ಗುರುತಿಸಬಹುದು. 

5 ECV, Ag. 53 (1252 ), Ag. 55 (1255) 


ಮಾನವಿಕ ಕರ್ಣಾಟಕ 


ಚಿತ್ರ 1 ಲಕ್ಷ್ಮಣೇಶ್ವರ ದೇವಾಲಯದ ತಲವಿನ್ಕಾಸ (ಇತರ ಉಪ ದೇವಾಲಯಗಳನ್ನೊಳಗೊಂಡಿದೆ) 


ಲಕ್ಷ್ಮಣೇಶ್ವರ ದೇವಾಲಯ ಗರ್ಭಗೃಹ, ಅಂತರಾಳ, ನವರಂಗ ಹಾಗೂ ಚಿಕ್ಕ ಮುಖಮಂಟಪ 


ಗಳನ್ನೊಳಗೊಂಡಿದೆ, 


ಇದರ ತಲ ವಿನ್ಯಾಸ ಆಯತಸ್ಪವಾಗಿದೆ (ಚಿತ್ರ 1) ಗರ್ಭಗೃಹದಲ್ಲಿರುವ 


ಲಕ್ಷ್ಮಣೇಶ್ವರ ದೇವಾಲಯ ೪೭ 
ಶಿವಲಿಂಗಕ್ಕೆ  ಲಕ್ಷ್ಮಣೇಶ್ವರನೆಂದು ಹೆಸರು. 


ಗರ್ಭಗ್ಗಹದ ನಾಲ್ಲೂ ಮೂಲೆಗಳಲಿ ನಾಲು 
ಸರಳವಾದ ಸ್ತಂಭಿಕೆಗಳಿವೆ. ಜೆ ಕ 5 ಸ 


ಇವು ಗ್ಗ, ಇನಿ ಇ 
ಇವುಗಳ ಮೇಲೆ ನಿಂತ ಚಾವಣಿಯಲ್ಲಿ ಪದ್ಮವಿನ್ಯಾಸವಿದೆ. ಇಂಥದೆ 


x pe ಇ ಡೆ 
ಉಬ್ಬುಗೆತ್ತನೆಯ ಇನ್ನೊಂದು ಶಿಲ್ಪವಿನ್ಯಾಸವನ್ನು ಅಂತರಾಳದ ಚಾವಣಿಯ ಮೇಲೂ 
ಬಹುದು. ಅಂತರಾಳದಲ್ಲಿ ಸುಂದರವಾದ ನಂದಿ ವಿಗ್ರಹವಿದೆ. 


[se 


ನೋಡ 
ಇದೊಂದು ಗ್ರಾನೆ ಟ್‌ ಶಿಲೆಯ 


ಚು 
ಚಿತ್ರ 2 ಲಕ್ಷ್ಮಣೇಶ್ವರ ದೇವಾಲಯದ ದೇವಕೋಪ್ಕ 
ಶಿಲ್ಪ. ಇದಲ್ಲದೆ ಇನ್ನು ಕೆಲವು ಭಗ್ನ ಮೂರ್ತಿಗಳನ್ನು ಇಲ್ಲ ಕಾಣಬಹುದು. ಇದನ್ನು ದಾಟಿ 
ನವರಂಗಕ್ಕೆ ಬಂದರೆ ಒಂಬತ್ತು ಅಂಕಣಗಳ ವಿಶಾಲವಾದ ಸಭಾಮಂಟಪ ನಮ್ಮ ಗಮನವನ್ನು ಸೆಳೆ 
ಯುತ್ತದೆ. ಇದರ ಮಧ್ಯಭಾಗದಲ್ಲಿರುವ ನಾಲ್ಕು ಪ್ರಧಾನ ಸ್ತಂಭಗಳು ದುಂಡಾಗಿದ್ದರೂ ಕಡಾಯಿ 
ಹಿಡಿದವಲ್ಲ. ಇವುಗಳ ತುದಿಯಲ್ಲಿ ಚಕ್ರಾಕಾರದ ಬೋದಿಗೆಯಿದ್ದು ಇವುಗಳ ಮೇಲೆ ಬಹಳ ಆಳ 
ವಿಲ್ಲದ-ತೆಟ್ಟೆಯಾದ-ಮುಚ್ಚಿಗೆಯಿದೆ. ಆದರ ಮೇಲೆ ಸುಂದರವಾದ ಕಮಲವಿನ್ಯಾಸವಿದೆ. ಉಳಿದ 


೪೮ ವನಾನವಿಕ ಕರ್ಣಾಟಕ 


ಚಾವಣಿಗಳು ಚಪ್ಪಟೆಯಾಗಿವೆ,, ಅವುಗಳ ಮೇಲೆ ವಿಶೇಷವಾದ ಶಿಲ್ಪವಿನ್ಯಾಸವೇನಿಲ್ಲ. ನವರಂಗದ 
ದಕ್ಷಿಣ ಭಾಗದ ಗೋಡೆಗೆ ಹೊಂದಿಕೊಂಡಂತೆ ಮೂರು ಕೋಣೆಗಳಿವೆ. ಮೊಡ ಕೊಠಡಿಯಲ್ಲಿ : 
ಅಷ್ಟೇನೂ ಸುಂದರವಲ್ಲದ ಭೈರವಮೂರ್ತಿಯಿದೆ. ಉಳಿದ ಎರಡೂ ಕೋಣೆಗಳಲ್ಲೂ ಈಗ ವಿಗ್ರಹ 1 
ಗಳು ಕಂಡುಬರುವುದಿಲ್ಲ. 

ನವರಂಗದ ಪೂರ್ವದ್ವಾರದ ಮುಂಭಾಗದಲ್ಲಿ ಪುಟ್ಟ ಮುಖಮಂಟಪವಿದೆ. ಇದರ ಎರಡೂ 


€ ಗ 


ಚಂಡಿಕೇಶ್ವರ (1) ವಿಗ್ರಹ 


ಲಕ್ಷ್ಮಣೇಶ್ವರ ದೇವಾಲಯ ರ್ಲ 


೫೪ ಭಗ್ನ ವಾಗಿವೆ. ಗ್ರಾನೈಟ್‌ ಶಿಲೆಯ ದುಂಡನೆಯ ಕಂಬಗಳ ಮೇಲೆ ಚಾವಣಿಯಿದೆ. ಇದರ 
ತೊಲೆಗಳ ಮೇಲಿರುವ ಕುತೂಹಲಕಾರಿಯಾದ ಉಬು ಗೆತ್ತನೆ ಶಿಲ್ಪಗಳು ನಮ್ಮನ್ನು ಆಕರ್ಷಿಸುತ್ತವೆ 
ಅವುಗಳಲ್ಲಿ "ಅನಂತಬಂಧ' ವಂದು ಕರೆಯಲಾ ಶೆ ೀ ಶಿಲ್ಲವನ: ದಾಗಿ 

ಇ "ಅನಂತಬಂಧ” ವಂದು ಕರೆಯಲಾದ ಒಂದು ಸಂಕೀರ್ಣ ಶಿಲ್ಲವನ್ನು ಮುಖವಾಗಿ 
ಗಮನಿಸಬೇಕು. ಎ 


ಲಕ್ಷ್ಮಣೇಶ್ವರ ದೇವಾಲಯದ ಹೊರಭಾಗ - ಒಳಭಾಗಕ್ಕಿಂತಲೂ ಹೆಚ್ಚು 


ಪೂರ್ಣವಾದ್ದು. ವಾಸ್ತು ಮತ್ತು ಶಿಲ್ಪ ದೃಷ್ಟಿಗಳಿಂದ ಕೂತೂಹಲಕ:ರಿಯಾದ ಅನೇಕ ಕೆ 
ಗಿ 


ಗಳನ್ನು ನಾವಿಲ್ಲಿ ನೋಡಬಹುದು. ದೇವಾಲಯದ ಅಧಿಪ್ಕಾನದಲ್ಲಿ ಸಾಮಾನ್ಯವಾ 

ತಿದ್ದುಪಟಕೆಗಳಿಲ್ಲ. ಗ್ರಾನೈಟ್‌ ಫಲಕಗಳನ ಭಿತ್ತಿ 

ಸೌಗಿದೆ. ಇದರ ಮೇಲೆ ಅಲಲಿ ತೆಳುವಾದ ಸ್ತಂಭಿಕೆಗಳನ್ನೂ ಕುಡು ಮತ್ತಿತರ ವಾಸ್ತುಶಿಲ್ಪ ವಿನ್ಯಾಸ 
ಜವ ~ ಶಿ 


ಗಳನ್ನೂ ಬಹು ನಾಜೂಕಾಗಿ ಚಿತ್ರಿಸಲಾಗಿದೆ. ಇವುಗಳಲ್ಲಿ ದೇವಕೋಷ 


— 
ವ ಗ 
ದವು. ಗರ್ಭಗೃಹ ಮತ್ತು ಅಂತರಾಳದ ಹೊರ ಗೋಡೆಯ ಮೇಲಿರುವ ದೇವಕೋಷ್ಮಗಳನ್ನು ಇಲ್ಲಿ 


ಹ 
ಮುಖ್ಯವಾಗಿ ಉದಾಹರಿಸಬಹುದು. ಇವೆಲ ಕೇವಲ ಆಲಂಕಾರಿಕ ಗೂಡುಗಳು. ಅವುಗಳ ಮೇಲ್ಸಾಗದಲ್ಲಿ 
ಅತ್ಯಂತ ಕುತೂಹಲಕಾರಿ ಉಬ್ಬುಶಿಲ್ಪಗಳಿವೆ. ದೇವಾಲಯದ ಗರ್ಭಗೃಹದ ಹಿಂಭಾಗದ ಗೊ 
ಮೇಲಿರುವ ದೇವಕೋಷ್ಮದ ಮೇಲ್ಭಾ ಿಗದಲ್ಲಿ ಸಿಂಹಲಲಾಟದಿಂದ ಹೊರಟ ತೋರಣ, ಅದರೊಳಗೆ 
ಆನೆಯ ಚಿತ್ರಣ ನಮ್ಮ ಗಮನವನ್ನು ಸೆಳೆಯುತ್ತವೆ. ಆನೆ ಜಿಗಿದು ವ್ಯಕ್ತಿಯೊಬ್ಬನನ್ನು ತುಳಿಯು 
ತ್ತಿರುವ ದಶ, ಬಹಳ ಪರಿಣಾಮಕಾರಿಯಾಗಿ ಮೂಡಿದೆ. ಅಂತರಾಳದ ಹೊರ ಗೋಡೆಯ ಮೇಲೆ 
(ದೇವಾಲಯದ ಎಡಭಾ 1&5 ಶಿಲ್ಪಿತವಾಗಿರುವ ಗೂಡಿನ ತೋರಣ ಎಲ್ಲಕ್ಕಿಂತ ಹೆಚ್ಚು ಸುಂದ 
ಶಿ 


ವಾದ್ದು. ಮೇಲ್ಭಾಗದಲ್ಲಿ ಸಿಂಹಲಲಾಟದಿಂದ ಹೊರಟ ಲತಾತೋರಣವೂ ಅದರ ಕೆಳಭಾಗದಲ್ಲಿ ಕಲಾತ್ಮಕ 


ತ) 


೫೦ ಮಾನವಿಕ ಕರ್ಣಾಟಕ 


ವಾಗಿ ಕೆತ್ತಿದ ಜೋಡಿಯೂಳಿಗಳ ಕೆತ್ತನೆಗಳೂ, ಅವುಗಳ ಕೆಳಭಾಗದಲ್ಲಿ ಆಚೀಚೆ ಎರಡು ಗಂಡಭೇರುಂಡ 


ಪಕ್ಷಿಗಳ (?) ಉಬ್ಬುಗೆತ್ತನೆಗಳೂ ನಮ್ಮನ್ನಾಕರ್ಷಿಸುತ್ತವೆ. ಇದರ ಒಟ್ಟು ಸಂಯೋಜನೆ, ಕೆತ್ತನೆಯ ' 


ಸೊಗಸುಗಾರಿಕೆ ಅತ್ಯಂತ ಆಕರ್ಷಕವಾದ್ದು. ಗ್ರಾನೈಟ್‌ ಕಠಿಣಶಿಲೆಯಾದರೂ ಕೆತ್ತನೆಯ ನಯನಾಜೂಕು 
ಮೂಡಿಬಂದಿದೆ. ಇನ್ನೊಂದು ದೇವಕೋಷ್ಕದ ಲತಾತೋರಣದಲ್ಲಿ ಎರಡು ಸಿಂಹಗಳನ್ನು ಎದುರು 
ಬದರಾಗಿ ಕೆತ್ತಿದರೂ ಮೂರು ಸಿಂಹಗಳಿದ್ದಂತೆ ತೋರುತ್ತದೆ. ಇದರ ವಿಶೇಷವೆಂದರೆ, ಈ ಮೂರು 
ಸಿಂಹಗಳಿಗೂ ಒಂದೇ ಸಂಯುಕ್ತ (ಸಿಂಹ) ಮುಖವನ್ನು ಕೆತ್ತಿರುವುದು. ಮತ್ತೊಂದು ತೋರಣದ ಒಳ 
ಭಾಗದಲ್ಲಿ ಮುದ್ದಾದ ನೃತ್ಯಗಣಪತಿಯ ಉಬ್ಬುಗೆತ್ತನೆ ಮೋಹಸವಾದ್ದು. ಒಟ್ಟಿನಲ್ಲಿ ಈ ದೇವಕೋಷ್ಕ. 


ಚಿತ್ರ 3 ಲಕ್ಷ್ಮಣೇಶ್ವರ ದೇವಾಲಯದ ಹೊರ ಭಿತ್ತಿಯ ಮೇಲಿರುವ ಉಬ್ಬು ಶಿಲ್ಪಗಳು 


ಲಕ್ಷ್ಮಣೇಶ್ವರ `ದೇವಾಲಯ ೫೦ 


ಮಾದರಿಗಳು ದೇವಾಲಯದ ಸೊಬಗನ್ನು ಹೆಚ್ಚಿಸಿವೆ. ಹೊಯ್ಸಳರ ಇತರ: ದೇವಾಲ ಗಳಲ್ಲಿರುವ 
ದೇವಕೋಷ್ಠಗಳಿಗಿಂತ ಇವು ಭಿನ್ನವಾಗಿರುವುದೂ ಗಮನಾರ್ಹ.* ಲಕ್ಷ ಒಣೇಶ್ವರ ದೇಗುಲದ : ಹೊರ 
ಗೋಡೆಯ ಮೇಲೆ ಕೆತ್ತಿರುವ ಭಿತ್ತಿಶಿಲ್ಪಗಳು ಗಮನಾರ್ಹವಾಗಿವೆ. ಸಾಮಾನ್ಕವಾಗಿ ಹೊಯ್ಸಳ 
ದೇವಾಲಯಗಳ ಹೊರಗೋಡೆಗಳಲ್ಲಿ ರಾಮಾಯಣ, ಮಹಾಭಾರತಗಳಿಂದ ಆರಿಸಲಾದ ಕಥಾನಕಗಳ 
ಶಿಲ್ಪಗಳಿರುವುದುಂಟು. ಅವುಗಳನ್ನೊಳಗೊಂಡ ಪಟ್ಟಿಕೆಗಳು ದೇಗುಲದ ಸುತ್ತಲೂ ಹಬ್ಬಿ ;ರುವುದುಂಟು. 
ಆದರೆ ಲಕ್ಷ್ಮಣೇಶ್ವರ ದೇವಾಲಯದಲ್ಲಿ ಈ ಕಥಾನಕಗಳ ಚಿತ್ರಣ ಬಿಡಿಬಿಡಿಯಾಗಿದೆ. "ದೇವಾಲಯದ 
ಬಲಗೋಡೆಯ ಮೇಲೆ : ಕಂಡುಬರುವ ಉಬ್ಬುಗೆಕ್ತನೆ ಶಿಲ್ಪಗಳನ್ನು ಇಲ್ಲಿ ಉದಾಹರಿಸಬಹುದು. 
ಹನುಮಂತ ರಾಮ ಲಕ್ಷ್ಮಣರನ್ನು. ಮೊದಲ ಬಾರಿಗೆ ಭೇಟಿ ಮಾಡುತ್ತಿರುವ ಈ ಚಿತ್ರದಲ್ಲಿ ಬಾಳೆ 
ಹಣ್ಣಿನ ಗೊನೆಯನ್ನೂ ಗಮನಿಸಬಹುದು... ಈ ದಿಶೆಯಲ್ಲಿ ಸ್ಥಳೀಯ ಕಲಾವಿದನ ಕಲ್ಪನೆಗೆ ಉಚಿತ 
ವಾದ ಅವಕಾಶವಿದ್ದಂತೆ ತೋರುತ್ತದೆ. ಇನ್ನೊಂದು ಶಿಲ್ಪಕಥಾನಕದಲ್ಲಿ ಸೀತಾದೇವಿ ರಾಮನ 
ರಕ್ಷಣೆಗಾಗಿ ಲಕ್ಷ್ಮಣನನ್ನು ಕಳಿಸುತ್ತಿರುವ ಮಾಯಾಮೃಗದ ಸನ್ನಿವೇಶ ಸುಂದರವಾಗಿದೆ. ಇವಲ್ಲದೆ 
ಕಿರಾತಾರ್ಜನೀಯ ಹಾಗೂ ಇತರ ಕುತೂಹಲಕಾರಿ ಚಿತ್ರಗಳನ್ನು ಇಲ್ಲಿ ಗಮನಿಸಬಹುದು. ವ್ಯೂಘ್ರ 
ಪಾದ "ಶಿವಲಿಂಗವನ್ನು ಪೂಜಿಸುತ್ತಿರುವುದು, ವ್ಯಕ್ತಿಯೊಬ್ಬ ಮೀನು, ಸಿಂಹ ಹಾಗೂ ಹುಲಿಗಳ 
ಮೇಲೆ ಸವಾರಿ ಮಾಡುತ್ತಿರುವುದು, ಪ್ರಧಾನವಾಗಿ ಎರಡು ಕೋತಿಗಳ ಕೆತ್ತನೆಯಲ್ಲಿ ನಾಲ್ಕು 
ಮಂಗಗಳಿದ್ದಂತೆ ತೋರಿಸುವ ಕೌಶಲಪೂರ್ಣ ವಾನಠ್ಕ "ಬಂಧ', ಎರಡು ಹೋತಗಳು ಹೋರಾಡುತ್ತಿ 
ರುವುದು ಮತ್ತು ಎರಡೂ ಪಕ್ಷದವರು ತಮ್ಮತಮ್ಮ ಹೋತಗಳನ್ನು ಹುರಿದುಂಬಿಸುತ್ತಿರುವುದು, 
ಸ್ತ್ರೀಯೊಬ್ಬಳು ಮೃದಂಗವನ್ನು ಬಾರಿಸುತ್ತಿರುವುದು, ಮತ್ತೊಬ್ಬಳು ತನ್ನ ಇಷ್ಟಲಿಂಗವನ್ನು 
ಪೂಜಿಸುತ್ತಿರುವುದು, ಮುಂತಾದ ಉಬ್ಬುಗೆತ್ತನೆ ಶಿಲ್ಪಗಳನ್ನು ಮುಖ್ಯವಾಗಿ ಇಲ್ಲಿ ಹೆಸರಿಸಬೇಕು. 
ಕಣಶಿಲೆಯ ಗೋಡೆಯ ಮೇಲೆ ಕೆತ್ತಿದ ಈ ಶಿಲ್ಪಗಳಲ್ಲಿ ಹೊಯ್ಸಳ ಶೈಲಿಯ ವೈಶಿಷ್ಟ್ಯಗಳಾದ ಮಣಿ 
ಕೆಲಸವಾಗಲಿ, ಅತಿಯಾದ ಆಭರಣಾಲಂಕರಣೆಯಾಗಲಿ, ಸೂಕ್ಷ್ಮ ಕೆತ್ತನೆ ಕೆಲಸವಾಗಲಿ ಎದ್ದುಕಾಣುವು 
ದಿಲ್ಲ ನಿಜ. ಇದಕ್ಕೆ ಪ್ರಧಾನವಾದ ಕಾರಣವೆಂದರೆ ಮೃದುವಾದ ಬಳಪದ ಕಲ್ಲಿನ ಬದಲು ಕಠಿಣವಾದ 
ಶಿಲೆಯನ್ನು ಬಳಸಿರುವುದೇ ಆಗಿರಬಹುದು. ಅದೇನಿದ್ದರೂ ಸರಳವಾದ ಈ ಕೆತ್ತನೆಗಳಲ್ಲಿ 
ಸ್ಥಳೀಯ ಶೈಲಿಯ ಪ್ರಭಾವ ಕಂಡುಬರುತ್ತದೆ. ಅಷ್ಟೇ ಅಲ್ಲ, ಜಾನಪದ ಕಲಾದೃಷ್ಟಿಯಿಂದ ಇವು 
ಬಹಳ ಕುತೂಹಲಕಾರಕವಾಗಿವೆ. ಉಡುಪು ಆಭರಣಗಳಲ್ಲಿ, ಕೇಶಶೃಂಗಾರದಲ್ಲಿ, ಸಂಗೀತವಾದನಗಳಲ್ಲಿ 
ಇದನ್ನು ಗುರುತಿಸಬಹುದು. ಈ ದೃಷ್ಟಿಯಿಂದ ಲಕ್ಷ್ಮಣೇಶ್ವರ ದೇವಾಲಯದ ಭಿತ್ತಿಶಿಲ್ಪಗಳನ್ನು 
ವಿವರವಾಗಿ ಅಧ್ಯಯನ ಮಾಡುವುದು ಅವಶ್ಯವಿದೆ. 
ಮಲ್ಲರಾಜ' ಪಟ್ಟಣದ ಲಕ್ಷ್ಮಣೇಶ್ವರ ದೇವಾಲಯದ ಪ್ರಾಂಗಣದಲ್ಲಿ ಇನ್ನು ಕೆಲವು ಉಪ 
ದೇವಾಲಯಗಳಿವೆ, ಪ್ರಧಾನ ದೇಗುಲದ ನೈರುತ್ಮಕ್ಕಿರುವ ಪಾರ್ವತಿ ಗುಡಿಖಂನ್ನು ಇಲ್ಲಿ ಗಮನಿಸ 
ಬಹುದು. ಇದು ವಿಜಯನಗರಕಾ೭ಕ್ಕಿಂತ ಈಚಿನ ಕಟ್ಟಡವೆಂದು ತೋರುತ್ತದೆ. ಪ್ರಧಾನದೇವಿಯಾದ 
ಪಾರ್ವತಿಯ ವಿಗ್ರಹ ಹಾಗೂ ದ್ವಾರಬಂಧದ ಮೇಲೆ ಕೆತ್ತಿರುವ ದ್ವಾರಪಾಲಕರ ಉಬ್ಬುಗೆತ್ತನೆ ಶಿಲ್ಪ 
ಸಮರ್ಥಿಸುತ್ತವೆ. ಇವು ಲಕ್ಷ್ಮಣೇಶ್ವರ ದೇವಾಲಯದಲ್ಲಿ ಕಂಡು ಬರುವ ಶಿಲ್ಪ 
ಗಳಷ್ಟು ನಯನಮನೋಹರವಾಗಿಲ್ಲ, ನಾಜೂಕಾಗಿಲ್ಲ. ಇನ್ನೆರಡು ಪುಟ್ಟ ಗುಡಿಗಳು ಭಗ್ನವಾಗು 
ತ್ತಿವೆ. ಅವುಗಳಲ್ಲಿ ದಕ್ಷಿಣಾಮೂರ್ತಿ ಹಾಗೂ ಚಂಡಿಕೇಶ್ವರನ ' ವಿಗ್ರಹಗಳಿವೆ. ಇವುಗಳಲ್ಲಿ ಚಂಡಿ 


ತೌ 
: 6 ಹೊಯ್ಸಳ ದೇವಾಲಯದ ಭಿತ್ತಿಯ ದೇವಕೋಷ್ಮಗಳಲ್ಲಿ ಸಾಮಾನ್ಯವಾಗಿ, "ಶಿಖರ 
ಮಾದರಿ'ಗಳಿರುತ್ತವೆ. 


೫೨ ಮಾನವಿಕ ಕರ್ಣಾಟಕ 


ಕೇಶ್ವರನ ವಿಗ್ರಹ ಗಮನಾರ್ಹವಾದದ್ದು. ? ಬಳಪದ ಕಲ್ಲಿನಲ್ಲಿ ಕೆತ್ತಲಾದ ಈ ವಿಗ್ರ ಹದಲ್ಲಿ ಕೆತ್ತನೆ 
ಕೆಲಸಗಳು ಸಾಕಪ್ಪಿವೆಯಾದರೂ ಇದು ಸ್ಥಳೀಯ ಕಲಾವಿದನ ' ಕೃತಿಯೆಂಬುದನ್ನು ಕೂಡಲೇ ಗುರು 
ತಿಸಬಹುದು. ಮೈ ದುಕಲ್ಲಿನ ಈ ವಿಗ್ರ ಹಗಳು ಭಗ್ಗ ವಾಗಿವೆ. ಇನ್ನೊ ೦ದು ಗುಡಿಯಲ್ಲಿ ಶಿವಲಿಂಗ 
ಮಾತ್ರ ಕಂಡುತ್ತಿ ದೆ. ಉಳಿದ 'ಭಾಗಗಳೆಲ್ಲ ಬಿದ್ದು ಹೋಗುತ್ತಿ ವೆ. 

ಒಟ್ಟಿನಲ್ಲಿ ಮಲ್ಲರಾಜಪಟ್ಟಣದ ಲಕ್ಷ ಒಣೇಶ್ವ ರ ದೇವಾಲಯ ವಾಸ್ತುಶಿಲ್ಪದ . ದೃಷ್ಟಿ ಯಿಂದ 
ಗಮನಾರ್ಹವಾದ್ದು. ಹೊಯ್ಸ ಣೆ ವಾಸ್ತು ತೈ ಲಿಯಲ್ಲಿ ಕಣಶಿಲೆಯ ಕಟ್ಟಡಗಳು ಬಹಳ ಎರಳ 
ಎಂಬ ಕಾರಣದಿಂದಲೂ ಈ ದೇವಾಲಯ ಅಪೊರ್ವವಾದ್ದು ಎಂದು ತಾಳಬಹುದು. ಇವೆಲ್ಲಕ್ಕಿಂತ 
ಮುಖ್ಯವಾಗಿ ದೇವಕೋಷ್ಕ ಗಳ ಸಿಂಹಲಲಾಟ ತೋರಣ ಹಾಗೂ ಅಲಂಕರಣೆ ಹಾಗೂ ಭಿತ್ತಿಶಿಲ್ಪ ಗಳು 
ನಮ್ಮ * ಗಮನ ಸೆಳೆಯುವಂಥವು. ಈ ಕಾರಣಗಳಿಗಾಗಿ ಇದೊಂದು apd ದೇಗುಲವೆನ್ನ 


ಬಹುದು. 


ಅವಾ ವಾರಾ ಅಟ್ಟ 


7 ಇದನ್ನು ಈಗ ಮೈಸೂರು ವಿಶ್ವವಿದ್ಯಾನಿಲಯದ ಪ್ಲಾ 
್ರಿಚೀನ ಇತಿಹಾಸ ಮತ್ತು ರಾತತ 
ಇಲಾಖೆಯ ವಸ್ತು ಸಂಗ್ಗ ಸ ಹಾಲಯದಲ್ಲಿಡಲಾಗಿದೆ. ಹಮ 


Ne 


ತಿ 


ಕಂಠೀರಾವ್‌ 


ನೀಷೆ ತತ್ತ್ವದರ್ಶನ 


ಕ ತಡ! ಹ್‌ ನೀಷೆ ಖ್ಯಾತ ಜರ್ಮನ್‌ ತತ್ತ್ವಜ್ಞಾನಿ. ಅವನ ಜೀವನ ಕಳೆದ 
ತ ್ರ ಲ್ಲಿ ಪ್ರಾರಂಭವಾಗಿ ಶತಮಾನದ ಕೊನೆ ಅವನ ಜೀವಿತದ ಕೊನೆ 
ಯಾಯಿತು. ಆಗ ಅವನು ನಾಲ್ವತ್ತರ ಗಡಿ ದಂಟುವುದರಲ್ಲಿದ್ದ. ಇಷ್ಟು ಅಲ್ಪಕಾಲದಲ್ಲಿ ತನ್ನ 
ಪ್ರಗಲ್ಪವಾದಸರಣಿಯಿಂದ ಪ್ರಾಜ್ಞಲೋಕದಲ್ಲಿ ಚಿರಸ್ಕಾನ ಗಳಿಸಿದುದಲ್ಲದೆ ಜನಾಂಗ ಜೀವನಕ್ಕೆ 
ಮಾರ್ಗದರ್ಶನ ಮಾಡಿದ. ತಾತ್ತ್ವಿಕ ವಿವೇಚನೆಯ ಸ್ವತಂತ್ರ ಪ್ರವರ್ತಕನೆನಿಸಿದ. ಅವನು ತನ್ನ 
ತಾತ್ರಿ ಯಕ ವಿಚಾರಗಳನ್ನು ಸಾಂಪ್ರದಾಯಿಕವಾದ ನ್ಯಾಯ, ತರ್ಕ ಮುಂತಾದ ಪ್ರಮಾಣಾಧಾರಗಳಿಂದ 
ನಿರೂಪಿಸಲಿಲ್ಲ. ಅವನು ಲೊ.ಕದ ಮುಂದಿಟ್ಟ ತಾತ್ತ್ವಿಕ ಅಂಶಗಳು ಹೆಚ್ಚಾಗಿ ನಾಣ್ಣುಡಿಯ ರೂಪ 
ದಲ್ಲಿವೆ, ಸೂತ್ರ ರೂಪದಲ್ಲಿವೆ ಎಂದು ಹೇಳಿದರೆ ಹೆಚ್ಚು ಸಮಂಜಸವಾದೀತು. ವಾದವನ್ನು 
ಅನಾವಶ್ಯಕವಾಗಿ ಬೆಳೆಸಿಲ್ಲ ಅನಾರೋಗ್ಯ, ಅಲ್ಟಾಯುಷ್ಕಗಳೇ ಈ ಸಂಕ್ಷಿಪ್ತತೆಗೆ ಕಾರಣವಾಗಿರ 
ಬೇಕು. ಒಂದು ಗ್ರಂಥದುದ್ದಕ್ಕೂ ಹೇಳಬಹುದಾದಷ್ಟು, ಪ್ರಾಯಶಃ ಕೆಲವರಿಗೆ ಒಂದು ಗ್ರಂಥ 
ದುದ್ದಕ್ಕೂ ಹೇಳಲಾಗದಷ್ಟು, ವಿಷಯವನ್ನು ಅವನು ಒಂದೊಂದು ಮಾತಿನಲ್ಲಿ ಅಡಗಿಸಿದ್ದಾನೆ. 
ನೀಷೆ 1844ರಲ್ಲಿ ಜರ್ಮನಿಯ ಸಂಪ್ರದಾಯಬದ್ಧವಾದ ಒಂದು ಕ್ರಿಸ್ತ ಮನೆತನದಲ್ಲಿ 
ಜನ್ಮ ತಾಳಿದ. ಬಾಲ್ಯದಲ್ಲಿಯೇ ಸುತ್ತಲಿನ ವಾತಾವರಣದ ಸನಾತನ ಸಂಪ್ರದಾಯಪ್ರಿಯತೆ ಅವನ 
ಮನಸ್ಸನ್ನು ಸಾಕಷ್ಟು ಕ್ಲೋಭೆಗೀಡುಮಾಡಿತು. ಧರ್ಮಪೀಠಗಳು, ಕ್ರಿ ಸ್ತ ಬೋಧಕರು ಸಂಸಾರ 
ಪರಿತ್ಕಾಗದ ನೀತಿಯನ್ನು ಬೋಧಿಸುವುದು, ಆಪ್ಯವಹಾರ್ಯವಾದ ವೈರಾಗ್ಯವನ್ನು ಸಮರ್ಥಿಸು 
ವುದು ಮತ್ತು ಜೀವನದಲ್ಲಿ ಜಿಗುಪ್ಸೆ ಹಾಗೂ ನೈರಾಶ್ಯ ಹುಟ್ಟುವಂತೆ ಜಗತ್ತಿನ ಪ್ರತಿ ವಸ್ತುವಿನಲ್ಲಿ 
ಅಮಂಗಲ ನಿರೂಪಣೆ ಮಾಡುವುದು ಅವನಿಗೆ ಹೇಯವೆನಿಸಿ ಧಾರ್ಮಿಕ ಭಾವನೆಗೆ ಮತ್ತು ಧರ್ಮ 
ಜಿಜ್ಞಾಸೆಗೆ ಅವನ ಮನಸ್ಸು "ನಾಸ್ತಿ' ಎಂದು ಹೇಳುವಂತಾಯಿತು. ಜೀವನದಲ್ಲಿ ಜಾಡ್ಕ, 
ಸಾವು ನೋವು, ಪರಪೀಡೆ. ದೈನ್ಯ ದಾರಿದ್ರ [ಗಳನ್ನು ಕಂಡು (ಗೌತಮ ಬುದ್ಧನ ಹಾಗೆ) ಜಿಗುಪ್ಸೆ 
ಗೊಂಡ ನೀಷೆ ಜೀವನ ಮತ್ತು ಅದಕ್ಕೆ ಆಧಾರವಾದ ಈ ಸೃಷ್ಟಿಯ ಬಗ್ಗೆ ಅಷ್ಟೇ ಅನಿಷ್ಟ ಕಲ್ಪನೆ 
ಯನ್ನು ತಾಳಿದ. ಈ ಸೃಷ್ಠಿ ಗೆ ಗೊತ್ತುಗುರಿಯಿಲ್ಲ; ನಿಯಾಮಕ ಶಕ್ತಿಯಿಲ್ಲ-ಮುಂತಾಗಿ ವಾದ 
ಹೂಡಿ ತಾನು ಪರಮನಾಸ್ತಿಕನೆಂದು ಸಾರಿದ ಆದರೆ ಅವನು ತೀಕ್ಷ್ಣ ವಿಚಾರಪರನಾದುದರಿಂದ 
ರೂಸೊ, ಷೊಪೆನ್‌ಹೌರ್‌, ಸ್ಪೆನ್ಸರ್‌ ಮುಂತಾದವರಂತೆ (ಅವರ ವಿಚಾರ ಪ್ರಭಾವಕ್ಕೊಳಗಾಗಿ 
ದ್ವರೂ) ನೈರಾಶ್ಯಕ್ಕೆಡೆಗೊಟ್ಟು ಜೀವನಕ್ಕೆ "ನಾಸ್ತಿ' ಎನ್ನಲಿಲ್ಲ. ಅನಿಷ್ಟ ನಿವೃತ್ತಿ ಹಾಗೂ ಇಷ್ಟ 
ಪ್ರಾಪ್ತಿಗೆ ಮನುಷ್ಯನು ಯತ್ನ ಮಾಡಲೇಬೇಕು. ಮಹಾಪುರುಷರ ಜೀವನಗಳೆಲ್ಲ ಈ ಮಾತನ್ನು 
ಸಾರಿ ಹೇಳುವುವು ಎಂದು ಹೇಳಿ ಜಾಡ್ಯಗ್ರಸ್ತವಾದ ತನ್ನ ಜೀವನಕ್ಕೆ ಧೃತಿಯನ್ನೂ ಶಾಂತಿಯನ್ನೂ 
ಒದಗಿಸಿಕೊಂಡುದಲ್ಲದೆ ಮಾನವ ಜೀವಿತಕ್ಕೊಂದು ಗತಿಸಾಮಾನ್ಯ ತತ್ತ್ವವನ್ನೂ ಕಲ್ಪಿಸಲು ಯತ್ನಿಸಿ 
ದ್ದಾನೆ. ಆತ ಜೀವನದಲ್ಲಿ ಆಳವಾದ ದೃಷ್ಟಿಯನ್ನು ಹೊಂದಲು ಪ್ರಾಚೀನ ಸಾಹಿತ್ಯವನ್ನು ನಿಷ್ಠೆ 
ಯಿಂದ ಅಭ್ಯಸಿಸಿದ, ಕೆಲ ಕಾಲ ಪ್ರಾಕ್ತನ ಶಬ್ದಶಾಸ್ತ್ರದ ಪ್ರಾಧ್ಯಾಪಕನಾಗಿದ್ದಾಗ ಗ್ರೀಕರ ಪ್ರಾಚೀನ 


೫೪ ಮಾನವಿಕ ಕರ್ಣಾಟಕ 


ಸುಹಿತ್ಯವನ್ನೂ ಅವಲೋಕಿಸಿದ. ಗ್ರೀಕರ ಭೌಮದೃಷ್ಟಿ ಆವನ ಮನಸ್ಸಿಸೆ ಮೇಲೆ ಅಚ್ಚಳಿಯದ 
ಪ್ರಭಾವ ಬೀರಿತು, 

ನೀಷೆ ತನ್ನ ತತ್ತ್ವ ನಿರೂಪಣೆಯಲ್ಲಿ ರಾಷ್ಟ್ರನಿಷ್ಠೆ, ಯುದ್ದ, ಶಾಂತಿ,ನಿಶ್ಶಸ್ತ್ರೀಕರಣ ಮುಂತಾದ 
ಗಂಭೀರ ಸಮಸ್ಯೆಗಳನ್ನು ಚರ್ಚಿಸಿದ್ದಾನೆ. ಪ್ರಜಾತಂತ್ರ, ಸ 1 ತಾವಾದ ಮೊದಲಾದ ವಿಷ i 
ಚರ್ಚಿಸಿದ್ದಾನೆ. ಮಾನವಶೀಲ ಸ್ವಭಾವಗಳನ್ನು ಪರಿಶೀಲಿಸಿದ್ದಾನೆ. ಒಂದೊಂದು ವಿಷಯವನ್ನು 
ಒಂದೊಂದು ಭಾಗವಾಗಿ ನಿರೂಪಿಸಬಹುದಾಗಿವೆ. ಷ್ಟು ಗಹ ನವಾಗಿವೆ, ' ಅಷ್ಟು 6 ಪರಿಪ್ಲ ತ 
ವಾಗಿವೆ ಅವನ ತತ್ತ್ವಘಟ್ಟಗಳು. ವಿಸ್ತಾರ His ದ ಈ ಎಲ್ಲ ಅಂಶಗಳನ್ನು ಇಲ್ಲಿ ಎತ್ತಿ 
ಕೊಳ್ಳುವುದಿಲ್ಲ. 

ನೀಷೆ ಅತ್ಯಂತ ಕ್ರಾಂತಿಕಾರಿ ಎಂಬುದೇನೋ ನಿಜ ಆದರೆ ಕ್ರಾಂತಿಕಾರಕ ಎನಿಸುವ ಅವನ 
ವಿಚಾರಗಳ ಹಿನ್ನೆಲೆಯಲ್ಲಿ ನಿಗೂಢ ತತ್ತ್ವಗಳ ಜಿಜ್ಞಾಸೆ, ಪರಾಮರ್ಶೆ ಕಂಡುಬರದೆ ಇರದು. ಅವನು 
ನಿರೀಶ್ವರವಾದಿಯೂ ಭೌತವಾದಿಯೂ ಆಗಿದ್ದರೂ ಅವನ ವಾದಸರಣಿ, ಕೆಲವು ಸಲ ಭಾರತೀಯ 
ದರ್ಶನಶಾಸ್ತ್ರದ ಅನೇಕ ವಿಷಯಗಳನ್ನು ಅನುವಾದ ಮಾಡಿದಂತೆ ಕಂಡುಬಂದು, ಕುತೂಹಲವನ್ನು 
ಕೆರಳಿಸುವುದು. ಈ ದೃಷ್ಟಿಯಿಂದ ಸೃಷ್ಟಿ ಸ್ಥಿತಿ ಲಯಗಳು, ಮಾನವ: ಜೀವಿತದ. ಪುರುಷಾರ್ಥಗಳು 
ಮತ್ತು ಎಲ್ಲಕ್ಕೂ ಮುಖ್ಯವಾದ ಮಾನವನ ಜ್ಞಾನವನ್ನು (ತಿಳಿವಳಿಕೆ) ಕುರಿತು ಅವನು ನಿರೂಪಿಸಿ 
ರುವ ಅಂಶಗಳನ್ನು ಇಲ್ಲಿ ಸಂಕ್ಷೇಪವಾಗಿ ಉದಾಹರಿಸಲು ಯತ್ನಿಸಲಾಗಿದೆ. 


ಜಗತ್ತು ಬಹು ವಿಚಿತ್ರವಾಗಿದೆ. ಬಹು ಕರಣಗಳಿಂದ ಕೂಡಿದೆ. ಇದಕ್ಕೆ ಅದಿಯೆಲ್ಲಿ, 
ಅಂತ್ಯವೆಲ್ಲಿ, ಗತಿಯೇನು ಈ ವಿಷಯಗಳು ವಿಚಾರಿಸಿದಷ್ಟೂ ಗಂಭೀರ ಗುಂಭವೇ ಸರಿ. ವಿವೇಚನೆ 
ಎಲ್ಲಿ ಜ್ಞಾನೇಂದ್ರಿಯದ ಭೌತಿಕ ಎಲ್ಲೆಯನ್ನು ಮೀರುವುದೋ ಅಲ್ಲಿಂದ ಮುಂದೆ ನೀಷೆ ಯೋಚಿಸು 
ವುದಿಲ್ಲ. (ಪ್ರಾಯಶಃ ಈ ದೃಷ್ಟಿಯಿಂದಲೇ ನಮ್ಮವರು "ತದಲಮ್‌ ಬಹುಲೋಕ ವಿಚಿಂತನಯಾ 
ಎಂದೂ “ಆ ವಿಚಿತ್ರಕೆ ನಮಿಪೆ "ಎಂದೂ ಹೇಳಿರಬೇಕು). ಜರ್ಮನಿಯ ತತ್ಪೂರ್ವದ ತತ್ತ್ವಜ್ಞಾನಿಗಳಾದ 
ಕುಂಟೆ, ಹೆಗಲ್‌ ಮುಂತಾದವರು ಅತೀಂದ್ರಿಯ ವಸ್ತು ವಷಯಗಳ ಜಿಜ್ಞಾಸೆಗೆ ತೊಡಗಿ ಆಧ್ಯಾತ್ಮಿ ಕ 
ತತ್ತ್ವ ನಿಶ್ಚಯಕ್ಕೆ ಯತ್ನಿಸಿದ್ದಾರೆ. ಆದರೆ ನೀಷೆ ಮಾನವ ಜ್ಞಾನವನ್ನು ಭೌತಿಕ ವ್ಯಾಪಾರದ 
ಅಭಿಜ್ಞಾನದ ಮಟ್ಟಿಗೆ ಪರಿಸೀಮಿತಗೊಳಿಸಿದ್ದಾನೆ. ಸಾಮಾನ್ಯವಾಗಿ ಆಧುನಿಕ ಯುಗದ "ಎಂಡರ 
ಕ್ರಾಚಿಯಿಂದೀಚಿಗೆ ಈ ಬಗೆಯ ವಿವೇಚನೆ ಪಾಶ್ಚಾತ್ಯ ನನನ ನಿಕರಲ್ಲಿ ಹೆಚ್ಚು ಪ್ರಚಲಿತವೆಂದು 
ಕಂಡುಬರುವುದು. : ಭಾರತೀಯ ಸನಾತನ ಕಲ್ಪ ನೆಗಳಗೆ ಹೋಲುವ, ಮಧ್ಯಯುಗದ ಅನೇಕ 
ಕ್ರಿಶ್ಚನ್‌ ತತ್ತ್ವಗಳ ಧಾರ್ಮಿಕ ಹಿನ್ನೆಲೆ, ಸ್ವರ್ಗ ನರಕಗಳ ಕಲ್ಪನೆ, ಪಾಪ ಪುಣ್ಯಗಳ ವಿಚಾರ ಇವು 
ನೀಷೆ ದೃಷ್ಠಿ ಯಲ್ಲಿ ತಿರಸ್ತ ್ಯತವಾದಂತೆ ಕಂಡುಬಂದರೂ ನೀಷೆ ವಿಚಾರಸರಣಿಯನ್ನು ಸ ಸೂಕ್ಷ್ಮವಾಗಿ ಪರಿಶೀಲಿ 


ಸಿದಾಗ 'ಅವುಗಳ "ಪಾರಲೌಕಿಕ ಅಸ್ತಿತ್ವದ ಬದಲಾಗಿ ಐಹಿಕ ಅಸ್ತಿತ್ವ ವನ್ನು ಸವ ನಾರ್ಥಿಸಿದಂತೆ ಕಂಡುಬರು 


ವುದು. "ನಾಕನರಕಗಳಿರಡುಮಾನಲದಾರು' ಎಂದು ಹೇಳಿದುದು ಅವನ ಅಭಿಪ್ರಾಯದಲ್ಲಿ 
ಸರಿಯೇ. *ಸ್ವರ್ಗಾಪವರ್ಗದ ಭೋಗಭಾಗ್ಯದ ಕಲ್ಪನೆಗಳೆಲ್ಲ ವಾದರತರ ಮತ್ತು ವಿಪಶ್ಚಿತರ ಪುಷ್ಟಿತ 
ವಾಚಗಳು' ಎಂದುದೂ ಅವನಿಗೆ ಸಮ್ಮ ತವನಿಸಬಹುದಾಗಿತ್ತು. 

ಜಗದ್ಧಾ ಪಾರ ನಿತ್ಯನು ಇತನವಂಬುದನ್ನು ನೀಷೆ ಕಂಡರಿತಿದ್ದಾ ನೆ.: : ಪೊಗಳಿ ಹಿಗ್ಗಿದ್ದಾನೆ. 

ಆದರೆ ಅವನ ರಸೋತ್ಯ ರ್ಷ ರಸೋವೈ ಸಹಃ”: ಎಂಬ ಭಾರತೀಯ ವಿಚಾರಧಾರೆಯ ಅತೀಂದ್ರಿ 'ಯ 
ಮಟ್ಟಕ್ಕೇರಲಿಲ್ಲ. ಮಂಗಳಲೊಕದ ಅಂಗಳಕ್ಕೆ ಹಾರಲಿಲ್ಲ ಅವನ ವಾದವಿಹಂಗಮ; ಅವನ ತತ್ತ್ವ 

ವಿನೇನಯಲ್ಲಿ ಇಂದ್ರಿಯಜನ್ಯಜ್ಗಾ ಇಂದ್ರಿಯಾರ್ಥಗಳ ಗುಣನಿರೂಪಣೆಯಲ್ಲಿಯೇ ಸೆ 
ೂಂಡಿ 


ಈ ಸೃಷ್ಟಿಯ ಸಕಲ ಚರಾಜರ" ವಸ್ತುಗಳ ಸ್ವರೂಪ ನಿರ್ಣಯಕ್ಕೆ ಮನುಷ್ಯನ. ಜ್ಞಾನವೇ 


u 
k 

ಸ 
? 

ಲ 


ನೀಷೆ ತತ್ತ ದರ್ಶನ ೫೫ 


pl Ke ಚಾ ೧. 
ಸಹಾಯಕವಾದುದು. ಅದೇ ಏಕೈಕ ಸಾಧನ. ಈ ಜ್ಞಾನ ಒಂದು ಸ್ವತಂತ್ರ ತತ್ನ ವೇ ಸರಿ. 
ಆದರೆ ಜ್ಞಾನವನ್ನು ವಿಹಿತ ಮಾರ್ಗದಲ್ಲಿ ನಡೆಸಲು "ನಿಯತಮತಿಯ ಮಾರ್ಗದರ್ಶನ' 
ಅನಿವಾರ್ಯವಾಗಿದೆ. ಈ 'ನಿಯಮತಿ' ನಮಗೆ ಶಾಸ್ತ್ರಗಳಿಂದ, ಸನಾತನ ಆಧಾರಗ್ರಂಥಗಳಿಂದಲೇ 
ದೊರೆಯಬೇಕಲ್ಲವೇ? ಯುಗಯುಗಾಂತರಗಳ ಮಾನವ ಕುಲದ ಅನುಭವ ಪರಿಪಾಕದ ಫನನಿಧಿ 
ಯಂತಿರುವ ಈ ಸಾಕ್ಷಿಗಳಿದುರಿನಲ್ಲಿ ಬುದ್ಧಿಯ ಸ್ವತಂತ್ರ ಪ್ರಸಕ್ತಿ ಕ್ಷುಲ್ಲಕವೆನಿಸುವುದು. ಅದನ್ನು 
ನೀಷೆ Serpent Vanity ಎಂದಿದ್ದಾನೆ. ಆದರೆ ಅಥಾರಗಳು ಎಷ್ಟೇ ಹೇರಳವಾಗಿ ಇದ್ದರೂ 
ಜಿಜ್ಞಾಸೆ ಪ್ರತಿಯೊಬ್ಬ ಜೀವಿಯ ಆದ್ಯ ಕರ್ತವ್ಯವೆಂಬುದನ್ನು ಎಲ್ಲ ವಿಚಾರಪರರೂ ಅಂಗೀಕರಿಸಿ 
ದ್ದಾರೆ. 

ಪ್ರಪಂಚದ ತಿಳಿವಳಿಕೆಗೆ ಮನುಷ್ಯನ ಜ್ಞಾನೇಂದ್ರಿಯವೇ ಮೂಲಸಾಧನವಾದುದರಿಂದ ಈ 
ಜ್ಞಾನೇಂದ್ರಿಯ ವ್ಯಾಪಾರವನ್ನೂ ಇದರ ಪ್ರಾಮಾಣ್ಯವನ್ನೂ ಎಲ್ಲಕ್ಕಿಂತ ಮುಂಚೆ ವಿಚಾರಿಸಿದ್ದಾನೆ 
ನೀಷೆ. ಜ್ಞಾನ ಒಂದು ಸ್ವತಂತ್ರ ತತ್ತ ವೇ ಎಂಬುದು ವಾದದ ಮೊದಲ ಹಂತವಾಗಿದೆ. 

“ಒಂದೆಡೆ: ಮನುಷ್ಯ ಬುದ್ಧಿ'. ಮತ್ತೊಂದೆಡೆ ಅಪಾರ ವಸ್ತು ವೈವಿಧ್ಯ. ಸೃಷ್ಟಿಯಲ್ಲಿ 

೦ 

ದೃಗ್ಲೋಚರವಾಗುವ ಸಕಲ ವಸ್ತುಗಳ ಗುಣಧರ್ಮಗಳ ಸ್ವರೂಪ ನರ್ಣಯ ಮಾಡಲು " ಮಾನವ 


ಬುದ್ಧಿ ಪ್ರಕೃತಿಸಹಜವಾಗಿಯೇ ಪ್ರಸಕ್ತವಾ ವುದು. ಜ್ಞಾನೇಂದ್ರಿಯ ಪ್ರಥಮ ದರ್ಶನ 
ದಲ್ಲೆ "ತಾನು ಗ್ರಹಣ ಮಾಡಿದ ವಸ್ತು ವಿಷಯಗಳಿಗೆ ಅರ್ಥವನ್ನೂ ಸಂಜ್ಞೆಯನ್ನೂ ನೀಡುವುದು. 
ಅರ್ಥಾತ್‌ ಪ್ರಥಮ ಪ್ರಸಕ್ತಿಯಲ್ಲಿ ತನ್ನ ಸಾಮರ್ಥ್ಯಕ್ಕೆ ನುಗುಣವಾಗಿ' ವಸ್ತು ವಿನಲ್ಲಿ "ಗುಣಾರೋಪಣೆ 


ಮಾಡುವುದು. ಕೂಡಲೇ ಆ ಬಗ್ಗೆ ಜಿಜ್ಞಾ ಸೆಗೆ ತೊಡಗಿ ಅದನ್ನೇ ವಿಮರ್ಶಾತ್ಮಕವಾಗಿ ಪುನರ್ಗಹಣ 
ಮಾಡುವುದು. “Man WiGiritatelys finds in h things what He has put into 
them: ಹೀಗೆ ಜ್ಞಾ ನೇಂದ್ರಿಯದ ಸಾಮಾನ್ಯ ವ್ಯಾಪಾರದಿ ಂದ ವಸ್ತುಗತ ಗುಣ ಧರ್ಮಗಳನ್ನು 
ತಿಳಿಯಲು ಮತ್ತು ವಿಶೇಷ ವ್ಯಾಪಾರದಿಂದ ಅಯಾ ಇ 9 ಧರ್ಮಗಳ ತಾತ್ತ್ವಿಕ ವಿವೇಚನೆ ಮಾಡಲು 
ಚಾ ಸಾಧಕವಾಗಿದೆ. ಇಕೆ ಪ್ರ ಬುದ್ಧಿ ಜ್ಞಾ ನಗಳು ತಮ್ಮ ಪರಮ ಸಮರ್ಥ ದೆಸೆಯಲ್ಲಿ 
ಸೃಷ್ಟಿ ಸಾಮ ರ್ಥ್ಯ ಹೊಂದಿರುವುದಲ್ಲದೆ ಜ್ಞೆ ಯೆವಾದ ವಸ್ತು ಎಗೆ ನಾಮ-ರೂಪ-ಶಬ್ದಗಳ ಕವಚ 
ತೊಡಿಸಿ ಬಾಹ್ಯ "ಪ್ರಪಂಚದ ಅನುಭವಕ್ಕೆ ವಸ್ತು ಸಂಬಂಧವನ್ನು ಕಲ್ಲಿ )ಸಿಕೊಡುವುವು. ಬುದ್ಧಿ. -ಜ್ಲಾಾ ನೇಂ 
ದ್ರಿಯಗಳು ಷು ವಿನ ಕೇವಲ ಛಾಯಾಗ್ರ ಹಣ ಮಾಡುವ ನಿರ್ಜೀವ 5 ದರ್ಪಣಗಳಲ್ಲ. "ಇದಮಿತ್ನ ಮ್‌” 
ಎಂದು ನಿರ್ಣಯಿಸುವ ಚೇತನ ಸಾಮರ್ಥ್ಯ ವನ್ನು ಈ ಇಂದ್ರಿ ಯಗಳು ಹೊಂದಿವೆ. ವಸ್ತು ವಿನ ಬಗ್ಗೆ 
ತಿಳಿವಳಿಕೆ ಎಂದರೇನು? ಈ ಶಿಳಿವಳಿಕೆ pe ಶಿಳಿದ ವಸ್ತುವಿನೊಂದಿಗೆ ತಿಳಿದವನು ಏಪ ೯ಡಿಸಿಕೊಂಡಿ 
ುವ ಒಂದು ಜ್ಞಾನ ಸಂಬಂಧವನ್ನು ಸೂಚಿಸುವುದೇ ಹೊರತು ಇನ್ನೇನನ್ನೂ ಅಲ್ಲ. ವಸ್ತುಜ್ಞಾ ನಕ್ಕೆ 
ವಿಷಯವಾದ ವಸ್ತು ಸ್ವ ರೂಪದಲ್ಲಿ ನೈ ಸರ್ಗಿಕ ಅವಸ್ಥಾ ಂತರವಾದಾಗ ತತ್ಪೂ ರ್ವದ ಜಾ ನಕ್ಕೆ ಸಜಿ 
ಬರುವುದು. ಆಗ ಜ್ಞಾ ನೇಂದ್ರ ಯ 'ಯಥಾವತ್ತಾ ಗಿ ಈ ತ್ರೆ ಆ ಅವಸ್ಥಾ ಂತರ ಹೊಂದಿದ ವಸ್ತು 
ಸ್ವರೂಪ ನಿರ್ಣಯಕ್ಕೆ ಪ್ರಸಕ್ತವಾಗುವುದು. ಈ ನಿರಂತರ ಕಾರ್ಯ '`ಿಂತರ್ಮುಖವಾಗಿರುವಾಗ 
ಅದು ಅನುಭಾವ, ಅಪರೋಕ್ಷ ಜ್ಞಾನ ಹ and 17101107281 Experience) ಎಂದು 
ಕರೆಯಿಸುವುದು. ಅದು ಪ್ರಕಟವ:ಗಿ ಬಾಹ ಪ್ರಪಂಚಕ್ಕೆ ಶ್ರುತ ತವಾದಾಗ ಶಬ್ಧ ರೂಪ ತಾಳಿ ಆಧಾರವಾಗಿ 
ಉಳಿದು ಪ್ರಮಾಣ ಎನಿಸುವುದು. 
ಜ್ಞಾನವನ್ನು ಜ್ಞೇಯವಾದ ವಸ್ತುವಿನಿಂದ ಭಿನ್ನವೆಂದು ಹೇಳಬೇಕೊ ಬೇಡವೋ ಎಂಬುದು 
ಮತ್ತೊ ಂದು ಗಂಭೀರ ಪ ಪ್ರಶ್ನೆಯಾಗಿದೆ ಎನ್ನುತ್ತಾ ನೆ: ನೀಷೆ. ಜ್ಞೇಯವಾದ ವಸ್ತುವೇ ಜ್ಞಾನಕ್ಕೆ 
ಪರಮ ತಾತ್ವ ಹ ಮೇಲೆ ಜ್ಞಾನ ಎನಿಸಿ ುದೇ ಜ್ಞ ಸ್ಲ್ರೀಯವಾದ ವಸ್ತು ಸ್ವರೂಪ, 
ಜ್ಣೆ (ಯವಾದುದೇ ಜ್ಞಾನಕ್ಕೆ ಪರಮತಃ ಅಧಿಗಮ್ಮವ ವಾದುದು ಎಂಬ. ಅನ್ಯೋನ್ಯ ಭಾವವನ್ನು ನೀಷೆ 


೫೬ ಮಾನವಿಕ ಕರ್ಣಾಟಕ 


ಈ ಘಟ್ಟದಲ್ಲಿ ಸೂಚಿಸಿದುದು ಬಹು ಚಮತ್ಕಾರವಾಗಿದೆ.* ಈ ವಿವೇಚನೆಯನ್ನು ಪರಿಶೀಲಿಸುವಾಗ 


"ಸತ್ಯಮ್‌, ಜ್ಞಾನಮ್‌, ಅನಂತಮ್‌ ಬ್ರಹ್ಮಾ” ಎಂಬ ಉಪನಿಷದ್ವಾಕ್ಯ ನೆನಪಿಗೆ ಬರುವುದೂ. 

ಕೊನೆಗೆ ಈ ಜ್ಞಾನ ಜ್ಞೇಯಗಳ ಭೇದಾನುಭವ ನಿಜವಾಗಿ ಪರಮ ರಹಸ್ಕವೇ ಸರಿ ಎಂದಿದ್ದಾನೆ 
೧ | 

ನೀಷೆ. ಈ ವಾದವೂ "ವೇದ ಅಪೌರುಷೇಯ” ವಾದದಷ್ಟೇ ಜಟಿಲವಾಗಿಟೆ: ರಹಸ್ಯ ಮಯವಾಗಿದೆ. 


ಇನ್ನು ಜಗದ್ಗ್ಯಾಪಾರವನ್ನು ಕುರಿತು ಅನ್ಹೀಕ್ಷಣೆ 'ಮಾಡಲು ಈ ಬುದ್ಧೆ ಅಂದ್ರಿ ಯ ಪ್ರಬಲ 


ಸಾಧನವೂ ಉಪಕರಣ "ವಿಶೇಷವೂ 'ಎನಿಸಿಕೊಂಡುದರಿಂದ ಅದೇ ಜಗದ್ವಾ ಪಾರ ಪರಮ ಸಾಕ್ಷಿಯೂ 1 


ಹೌದು ಎನ್ನುತ್ತಾನೆ. ಈ ನಿರೂಪಣೆ ಭಾರತೀಯ ತತ್ತ ವಿವೇಚನೆಯಲ್ಲಿ ಬರುವ ಸಾಕ್ಷೀ ಪ್ರಮಾಣ, 
ಸಾಕ್ಷೀಪ್ರತ್ಯಕ್ಷ ಕ್ರವಾದಗಳಿಗೆ ಅದೆಷ್ಟು ಹತ್ತಿರವೆಂಬುದನ್ನು ವಾಚಕರೇ ಗಮನಿಸಬೇಕು. 

ಈ ಘಟ್ಟದಲ್ಲಿ ಜ್ಞಾ ನೇಂದ್ರಿ ಯದ ವ್ಯಾಪ ಪಾರವನ್ನು ನೀಷೆ ಎರಡು ಭಾಗ ಮಾಡಿದ್ದಾನೆ. 
ಒಂದು ಬಾಹ್ಯಪ್ರಜ್ಞೆ, ಮತ್ತೊಂದು ಅಂತಃಪ್ರಜ್ಞ .  ಬಾಹ್ಯಪ್ರಜ್ಞೆ ಅಷ್ಟೊಂದು ಯಥಾರ್ಥವಾಗಿ 
ರುವುದಿಲ್ಲ. ಅನೇಕ" ಕೃತ್ರಿಮ ಅಂಶಗಳು ಆದರಲ್ಲಿ ಸೇರಿರುವುವು. ಆದರೆ ಅಂತಃಪ್ರ ಜ್ಞ 


ವಸ್ತು ಸ್ವರೂಪವನ್ನು ಪ್ರಕೃತಿ ಸಹಜವಾಗಿ ನಿರ್ಣಯಿಸಿಬಿಡುವುದು. ಅಂತಃಪ್ರಜ್ಞೆಯ ನಿರ್ಣಯ. 
ಯಥಾರ್ಥವಾಗಿರುವುದು. ಈ ವಾದ ಬಹು ವಿಚಿತ್ರವೆನಿಸಬಹುದು. ಇದರಿಂದ ಮನುಷ್ಯನ 


ಬಾಹ್ಯ ಪ್ರಜ್ಞೆಯನ್ನು ಅವಲಂಭಿಸಿದ ವಿವೇಕ ಜ್ಞಾನವನ್ನು ಅಲ್ಲಗಳೆದಂತಾಗುವುದು. ಆದುದರಿಂದ, 
ಈ ವಾದ ಸಮರ್ಪಕವಾದುದಲ್ಲವೆಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ನೀಷೆ ಈ 
ತನ್ನ ವಾದಕ್ಕೆ ಜೆ. ಎಸ್‌, ಮಿಲ್ಲನ ವಾದದಿಂದ ಪ್ರೋತ್ಸಾಹ ಪಡೆದಿದ್ದಾನೆ. "ನ್ಯಾಯ ನಿರ್ಣಯದಲ್ಲಿ 
ಪರಿಶ್ರಮವಿಲ್ಲ ದ ನ್ಯಾಯಾಧೀಶ ತನ್ನ ನಿರ್ಣಯಕ್ಕೆ ಕಾರಣ ಕೊಡಲು ಹೋದರೆ ನಿರ್ಣಯವೇ 


ತಪ್ಪಾದೀತು. ಆದರೆ ಅವನು ತನ್ನ ಸಹಜಪ್ಪವೃ ತ್ರ ಯಿಂದ ನಿರ್ಣಯಿಸುವುದಾದರೆ ಅದು ಧರ್ಮ 


ಸಮ್ಮತವಾದ ನಿರ್ಣಯವಾದೀತು.' (ಜೆ, ಎಸ್‌. ಮಿಲ್‌) ಅರ್ಥಾತ್‌ ವಸ್ತು ಸ್ವರೂಪ ನಿರ್ಣಯಕ್ಕೆ 
ತರಬೇತಿ ಹೊಂದಿದ ವಿವೇಚನೆಗಿಂತಲೂ ಯಥಾರ್ಥ ಜಾ ನವೇ ಹೆಚ್ಚು ಉಪಯುಕ್ತ ಮಂದಿಗೆ 
ಲಿಲ್ಲವೇ? ಪ್ರಾಯಶಃ ಈ ದೃಷ್ಟಿಯಿಂದಲೇ ನ್ಯಾ ಯಾಲಯಗಳಲ್ಲಿ ಅನುಭವ ಹೊಂದಿದ ಜನೆ 
ಸಾಮಾನ್ಯರನ್ನು "ಜೂರಿ'ಗಳೆಂದು ನಿಯಮಿಸುವ ರೂಢಿ ಪ್ರಚಲಿತವಾಗಿರಬೇಕೆ. 

ಇನ್ನು ಬುದ್ಧಿ ಮನುಷ್ಯ ಗ್ರಹಿಸುದುದೆಲ್ಲ ಸ ತ್ಯವೆಂದು ನಂಬುವುದು ಹೇಗೆ ಎಂಬ ಪ್ರಶ್ನೆ 
ಯನ್ನು ಕುರಿತು ವಿಚಾರಿಸುತ್ತಾ ನೆ ದೇಶಕಾಲ ಅವಸ್ಥಾ ಮರ್ಯಾದೆಗಳಲ್ಲಿ ಅತ್ಯಂತ ಪರಿಸೀಮಿತ 
ವಾದ ಮನುಷ್ಯ ಬುದ್ಧಿಗೆ ಆತ್ಮಂತಿಕ ತತ್ತ ಗ್ರಹಣ ಮಾಡುವ ಸ ಸಾಮರ್ಥ್ಯವಿದೆರೇ ಎಂದೂ ಪ್ರಶ್ನಿಸಿ 
ಕೊಂಡಿದ್ದಾನೆ. ಈ ಪ್ರಶ್ನೆ, ಈ ಶಂಕೆ ತಲೆದೋರಿದಾಗ ಆತ್ಮಾ ನುಭವವೇ ಪ್ರಘಾಣವೆನ್ನುತ್ತಾ ನೆ. 
ಪ್ರತ ಕ್ಷಾನುಭವಕ್ಕೆ ಬಾಧೆ ಬಾರದಿದ್ದರೆ ಶಬ್ದ ಪ್ರಾಮಾಣ್ಕ ಅರ್ಥಾತ್‌ ಪ ಕ್ರಮಾಣಾಧಾರಗಳನ್ನು ಒಪ್ಪು 
ತ್ತಾ ನ ಆದರೆ, ಈ ತರದ ಪ್ರತ್ಕ ಕ ೧ ನುಭವವನ್ನೂ ಪ ಪ್ರಮಾಣಾಧಾರವನ್ನೂ ವೀಕ್ಷಿಸುವ ಜ್ಞಾ ನೇಂದ್ರ 
ಯ ತನ್ನ ಸಾಮರ್ಥ್ಯದಲ್ಲಿ ತಾನೇ ಸಂಶಯಕೊ ಒಳಗಾದರೆ ಗತಿಯೇನು? ಹಾಗಾದರೆ "ಜಗತಿ ಶ್ರಿನ 


ಜಾ ನವೇ ಅಸಂಭಾವ್ಯ. ಜ್ಞಾನ ಅರ್ಥರಹಿತವಾಗುವುದು. ಅಂಥ ಸ್ಥಿತಿ ಅಕಲ್ಪನೀಯವೆಂದು ' 


ನಿರ್ಣಯಿ ಸಿ ಈ ಬಗೆಯ ಸಂಶಯ ಆತ್ಮನಾಶಕ್ಕೆ ಕಾರಣವಾಗುವುದೆಂದು ಸ್ಪಷ್ಟ ವಾಗಿ ಹೆ ಳುತ್ತಾನೆ. 
"ಸಂಶಯಾತ್ಮಾ ವಿನಶ್ಯತಿ” ಎಂದು ಗೀತೆ ಎಂದೊ ಸಾರಿಲ್ಲವೇ? 


*ಪಾರಮಾರ್ಥಿಕ ಸತ್ಕಾನ್ಹೇಷಣೆಯಲ್ಲಿ ತೊಡಗಿದ ವೆ ದಿಕತತ್ತ್ಯ ವಿವೇಚನೆ ಇಂಥದೇ 
ಒಂದು ಘಟ್ಟವನ್ನು ತಲುಪಿದಾಗ, "ವೇದ್ಯ ಶ್ಚ "ಸರ್ವೆ ರಹಮೇವ ವೇದ್ಯ ಃ ಗಾತ ಕೃತಿ ವೇದವಿದೇವ 
ಚಾಪಮ್‌' ಎಂಬ ಪ್ರಾಸಾದಿಕವಾಣಿ ಬುದ್ದಿ ಗೆ "ಸಮಾಧಾನವನ್ನು ಹೇಳಿರುವುದು ಬಾರತೀಯ 
ದರ್ಶನದ ವೆ ಓಶಿಷ್ಟ್ಯವನ್ನು ಸೂಚಿಸುವುದು. 


AVA 


ನೀಪೆ ತತ್ತ ದರ್ಶನ ೫೭ 


ಮನುಷ್ಯರಲ್ಲಿ ಕಂಡುಬರುವ ಜ್ಞಾನ ತನ್ನಷ್ಟಕ್ಕೆ ಪರಿಪೂರ್ಣವಲ್ಲ. ಅದು ಅನಂತತೆಯ 
ಏಕದೇಶ ಮಾತ್ರ. ಜ್ಞಾನದೃಷ್ಟಿ ಕೂಡ ಒಮ್ಮೊಮ್ಮೆ ಮಾಯೆಯಿಂದ ಮರೆಮಾಚಬಹುದಾಗಿದೆ 
ಎಂದು ಹೇಳುವ ನೀಷೆಯ ಮಾತು “ಪ್ರಕೃತಿ ಬಂಧ' ಸೂಚಕವಾಗಿದೆ. ಏಕದೇಶವಾದ ಈ ಜ್ಞಾನ 
ಆತ್ಮ ಂತಿಕ ಪರಮಸತ್ಯ ದ ಪೂರ್ಣದರ್ಶನ ಮಾಡಿಸಲು ಅಸಮರ್ಥವೆಂದಾದ ಬಳಿಕ, ಜಗದ್ಗಾ ಪಾಠದ 
ಪರಮರಹಸ್ಕವನ್ನು 'ಅತ್ಮ ಂತಿಕವಾಗಿ ವಿವೀಕ್ಷಿಸಿ ಯಾವುದು ಸರಿ, ಯಾವುದು ತಪ್ಪು ಭಾ ಯ ಪ್ರಭು 
ಸಮ್ಮಿತವಾಗಿ ಹೇಳಲಸಮರ್ಥವೇ ಸರಿ ಎನ್ನುತ್ತಾನೆ. ಹಾಗಾದರೆ ಈ ಕಾರ್ಯವ ನ್ನ್ನ ನಿರ್ವಹಿಸುವ 
ಪ್ರಚೇಸನೊಬ್ಬ ನಿರುವನೋ ಎಂದೂ ಊಹಿಸುತ್ತಾ ನೆ. ಆದರೆ ಅಂಥ ಪ್ರಚೇಸನ ಪ್ರ ತ್ಮಕ್ಷಾ ್ಲಿನುಭವ 
ನಮಗೆ ಅಸಾಧ್ಯ. ಆದುದರಿಂದ ಸಮಸ್ಯೆಗೆ ಪರಿಹಾರವಿಲ್ಲ ಎನ್ನುವನು. ಕೊನೆಗೆ ಗಡೆ ಹೇಳು 
ವದೆಲ್ಲ ತ್ಲಿ ಕಾಲಾಬಾಧಿತ ಸತ್ಯವೆಂದು ನನಗೆ ಹಟದಿಲ್ಲ” ಎಂದು ನುಡಿದು ತನ್ನ ಭೌತಿಕವಾದದ 
ಪರಮಸೀಮೆಯನ್ನು ಗುರುತಿಸಿದ್ದಾನೆ. ಆಧಿದೈವಿಕ ಸತ್ಯಾನ್ವೇಷಣೆಗೆ ಅನೇಕ ದೃಷ್ಠಿ ಗಳಿವೆ, ಅನೇಕ 
ಮಾರ್ಗಗಳಿವೆಯುಂಬುದನ್ನು ಮಾತ್ರ ಒಪ್ಪಿದ್ದಾನೆ. (ಪರತತ್ವ ದ ಜ್ಞಾನಗಮ್ಯತ್ವ ವನ್ನೂ, ಶಾಸ್ತ್ರೈಕ 
ಅಧಿಗಮ್ಮತ್ವವನ್ನೂ ಸೂಚಿಸಲು ಅವನ ಈ ಮಾತೇ ಸಾಕ್ಷಿ ಆಗಿದೆಯೆ ನಂದು ತ ಗಗ ಅಭಿಪ್ರಾಯ 
ಪಟ್ಟಿ ದ್ದಾರೆ.) 


ಇದರ ಮುಂದಿನ ಘಟ್ಟ ದಲ್ಲಿ ಅವನು ಸೃಷ್ಠಿ ಸ ರೂಪ ವನ್ನು ನಿರೂಪಿಸುವನು. ಈ ಚಿತ್ರ 
ವಿಚಿತ್ರವಾದ ಸೃಷ್ಟಿಯ ರಹಸ ವನ್ನ ರಿತತಿಕೊಳ್ಳ ಲು ನಮ್ಮ” ಅಸ್ತಿತ್ವವನ್ನು ನಿರಂತರ ನಮಗೆ ಜ್ಞಾಪಿಸಿ 
'ಕೊಡುವ ಅತ್ಯ ಂತ 'ಜಾಗ್ಯ ತ ಭಾವನೆಗಳನ್ನು ಮಾತ್ರ ಗಾನ ತೆಗೆದುಕೊಳ್ಳ ಬೇಕು ಎನ್ನುತ್ತಾನೆ. “ಜಗ 
ತ್ತಿನ ಪ್ರಾಕೃ ತಿಕ ರಚನೆಯನ್ನು ಸೂಚಿಸಲು ಎಷ್ಟು ವಸ್ತುಗಳನ್ನು ಅನಾದಿಯೆಂದು ಗೃಹಿಸಬೇಕೋ 
ಅಷ್ಟನ್ನೆ ಅನಾದಿಯೆಂದು ಗ್ರಹಿಸಬೇಕು. ಅನಾವಶ್ಯ ಕ್ಯ ಪದಾರ್ಥಗಳನ್ನೆಲ್ಲ ಆನಾದಿಯೆಂದು ಗ್ರಹಿಸ 
ಕೂಡದು. ಪ್ರಕೃತಿ, ಕಾಲ, ಆಕಾರ ಅವು ಅನಾದಿಯೆಂದು ಅವನು ಗೃಹಿಸಿದಂತೆ ತೋರುವುದು. 
ಇನ್ನು ಈ 3 ಪ್ರಕ ತಿಯಲ್ಲಿ ಕಂಡುಬರುವ ಅನಂತಮುಖವಾದ ಈ ಚೇತನ ವ್ಯಾಪಾರವನ್ನು 
ಏನೆಂದು ಹೇಳುವುದು 2 ಅನಂತ ಈಕ್ಷ ಕಣಗಳು, ಈಪ್ಲಿತಗಳು, ಅರ್ಥಾತ್‌ ಇಚ್ಛೆಗಳೇ ಈ ಜಗತ್ತ ಷಿ ಗೆ 
ಕಾರಣವಾಗುವುವು. ಇಚ್ಛೆ ಯ ಪ್ರಕಟ ಸ್ವಿ ರೂಪವೇ ಸೃಷ್ಟಿ. ಇಚ್ಚೆ ಯೇ ಸೃಷ್ಟಿಗೆ ಪ್ರೆ €ರಕ 
ಸಾಮಗ್ರಿಯಾಗಿರುವುದು. 4 ಈ ಇಚ್ಛಾ ಶಕ್ತಿ ವ್ಯಕ್ತಿ ಯಲ್ಲಿ ಉತ್ಕರ್ಷ * ಹೊಂದಿದಾಗ ಸಮಾಜ 
ವ್ಯ ಕ್ರಿನಿಷ್ಕ ವಾಗುವುದು ; ಸಮಷ್ಠಿ ಯಲ್ಲಿ “ತ್ಕ ರ್ಷ ಹೊಡ ಈ ವ್ಯಕ್ತಿ ಸಮಾಜ ನಿಷ್ಠ 
ನಾಗುವನು. ಈ ಅವಸ್ಥಾ ಭೇದದ. ಅತ್ಮ ೦ತ ಸುಸಂಸ್ಕೃ ತ ಸ ಸ್ವರ ರಾಷ್ಟ್ರ "ನಿಷ್ಠೆ ಎನಿಸ ವುದು. 
ಅದು ಹಾಗೆಯೇ ವೃದ್ಧಿ “ಹೊಂದಿ ವಿಶ್ವ 'ನಿಷ್ಠೆಗೂ ವಿಶ್ವ ಬಾಂಧವ್ಯಕ್ಕೂ ನಾಂದಿಯಾಗುವುದು. ಈ 
ಪ್ರ ಬಲವಾದ ಇಚ್ಚಾ “ಶಕ್ತ ಜಡದಲ್ಲಿ ಅವಿಷ್ಟ ವಾದಾಗ ಕೊರಡು ಸಾ ಬನ ನಲಿಯುವುದು. 
'ಜಗದಭೀಷ್ಟ ವನ್ನು 'ಲ್ಲಿಸಲು ಪ್ರ "ಇಚ್ಚೆ > ಸಾವಿರ ರೂಪ ತಾಳುವುದು. ಸೃಷ್ಟಿ ಯಲ್ಲಿ ಸ್ಪ ಸರಸಮ್ಮೆ ಮಳನ 
ಕಂಡುಬರುವುದು. (ಇದೇ ಸಾಮಗಾನವೂ ಎನಿಸುವುದು.) Wagner ned every- 
thing in nature with the power of speech- He refused to admit 
that anything is dumb in nature Hill and dale; nest aud forest 
day and night and noonlight too sing their own melody ಇಷ್ಟೆಲ್ಲ 
ಹೇಳಿದ ನೀಷೆ ಈ ಇಚ್ಛಾಶಕ್ತಿಯ ಆಧಿದೈವಿಕ ವ್ಯಾಪ್ತಿ ಯನ್ನು ಮಾತ್ರ ವಿಸ್ತರಿಸಿಲ್ಲ. ಈ ಸರ್ವ 


1. "ಇಚ್ಛಾ ಮಾತ್ತದಲೆ ಸೃಜಿಸುವನು ಜಗವಾ' ಮುಂತಾದ ದಾಸರ ವಚನಗಳು ಇದನ್ನೇ 
ಸೊಚಿಸುವುವು. 


೫೮ ಮಾನವಿಕ ಕರ್ಣಾಟಕ 

ಪ್ರೇರಕ ಇಚ್ಛಾಶಕ್ತಿಯೇ ಸರ್ವವ್ಯಾಪಿಯಾಗಿ *ಈಶಾವಾಸ್ಯಮ್‌ ಇದಮ್‌ ಸರ್ವಮ್‌” ಎನಿಸಿ" 
ಕೊಂಡಿದೆ ಭಾರತೀಯ ದರ್ಶನದಲ್ಲಿ. ಶೆ 

ಕಾಲವೂ ಅನಾದಿ ನಿತ್ಯವೆಂದು ನೀಷೆ ಗ್ರಹಿಸಿದ್ದಾನೆ. ಈ ಕಾಲ ಏಕದೇಶದಲ್ಲಾಗಲಿ 

ಅನಂತತೆಯಲ್ಲಾಗಲಿ ಎಂದೂ ಬರಿದಾಗಿಲ್ಲ. ಕಾಲಗರ್ಭದಲ್ಲಿ, ಇಚ್ಚಾ ಕ್ರಿಯಾಶಕ್ತಿಗಳು ಎಡೆಬಿಡದೆ; ' 
ತುಂಬಿಕೊಂಡಿವೆ. ಹೀಗೆ ತುಂಬಿಕೊಳ್ಳಲು ಕಾಲಗರ್ಭದಲ್ಲಿರುವ ಅವಕಾಶವನ್ನೇ ನೀಷೆ *ಆಕಾಶ' ' 
ವೆಂದು ಕರೆದಿದ್ದಾನೆ. ಆದ ಕಾರಣದಿಂದಲೇ ಆಕಾಶವನ್ನು ಅನಾದಿಯೆಂದೂ ಗ್ರಹಿಸಿದ್ದಾನೆ. ಕಾಲದ | 
ಮತ್ತು ಆಕಾಶದ ಏಕದೇಶದಲ್ಲಿ ಈ ಇಚ್ಚಾ ಕ್ರಿಯಾ ಶಕ್ತಿಗಳು ಜಡಶರೀರ ಸಂಬಂಧ ಹೊಂದಿ ಪ್ರಕಟ 
ವಾ 


ಗುವುದೇ ಸೃಷ್ಟಿ. ಈ ಸಂಯೋಜನೆಗಳಲ್ಲಿ ಅನೇಕ ವ್ಯತ್ಯಾಸಗಳಾಗುವುದುಂಟು, ಈ ವ್ಯತ್ಯಾಸ 
ಗಳಿಂದ ಈ ಸಂಯೋಜನೆ ಮುರಿದುಹೋದರೆ ಅದೇ ವಿಸರ್ಜನೆ. ಅದನ್ನು .ಲಯವೆಂದೂ ' 
ಕರೆಯುವುದುಂಟು. ಹೀಗೆಯೇ ಈ ಇಚ್ಚಾ ಕ್ರಿಯಾಶಕ್ತಿ ಕೇಂದ್ರಗಳ ಸಂಘಟನೆ ವಿಸರ್ಜನೆ ನಿರಂತರ 
ವಾಗಿ ನಡೆಯುವುದು ಅನಾದಿಕಾಲದಿಂದ ನಡೆದು ಬಂದಿದೆ. ಇದನ್ನು "System of Eternal 
Recurrence 'ಎಂದು ಕರೆದಿದ್ದಾನೆ. ಈ ಕಲ್ಪನೆ, "ಚಕುರ್ಯುಗಗಳು ಸಹಸ್ರಾರು ಸಲ 
ಸುತ್ತುವುವು, ಮಹಾ ಪ್ರಳಯವಾಗುವುದು, ಪುನಃ ಸೃಷ್ಟಿಯಾಗುವುದು ಮುಂತಾದ ಭಾರತೀಯ: ' 
ಕಲ್ಪನೆಗಳಿಗೆ ಹತ್ತಿರವೆನಿಸುವುದಿಲ್ಲವೇ ? World is a circular movement and 
plays its game for all Eternity ಎಂದೂ ಹೇಳಿದ್ದಾನೆ. ಇನ್ನೂ ಮುಂದೆ ಹೋಗಿ, 
ಮಕ್ಕಳು ಮಳಲಿನ ಮನೆ ಕಟ್ಟಿ, ಕೆಡಿಸಿ, ಮತ್ತೆ ಕಟ್ಟುವ ಆಟದಂತಿದೆ ಈ ಸ್ಟ ಪ್ಟಿ ಲಯ ಕ್ರಮವೆಂದು 
ಉದ್ದಾರವೆತ್ತಿದ್ದಾನೆ. ಸೃಷ್ಟಿಗೆ ಬುದ ವಸ್ತುಗಳು ಲಯಹೊಂದ:ವಾಗ ಪುನಃ ಸೃಷ್ಟಿಗೆ ಉಪಯೋಗ 
ವಾಗುವ ರೀತಿಯಲ್ಲಿ ಮೂಲಧಾತುಗಳ ವಿಶ್ಲೇಷಣೆಯಾಗುವುದೆಂದು ಹೇಳುವ ಮಾತು ಅದೆಷ್ಟು 
ಯುಕ್ತಿಯುಕ್ತವೆನಿಸುವುದೆಂಬುದನ್ನು ಛಾಂದೋಗ್ಯದಲ್ಲಿ ಈ ವಿಷಯವನ್ನು ಕುರಿತೋದಿದವರು 
ಮನಗಾಣಬಹುದು, ಆದರೆ ಈ ಸೃಷ್ಠಿ ಲಯಗಳಿಗೆ ಕಾರಣವಾಗಬಹುದಾದ ನಿಯಾಮಕ ತತ್ತ ಎಡಿ 
ರಹಸ್ಯವನ್ನು ಮಾತ್ರ ನೀಷೆವಾದ ಸೂಚಿಸಿಲ್ಲ. ಈ ಭೌತಿಕ ಸಂಯೋಜನೆಯಿಂದ ರೂಪಗೊಳ್ಳು ವ 
ಸೃಷ್ಟಿ £ಅನಿತ್ಯದೆಂಬುದನ್ನು ಮಾತ್ರ ಅವನ ಈ ಮಾತುಗಳಿಂದಲೇ ಮನಗಾಣಬಹುದಾಗಿದೆ : 
Cosmic elements are not fixed, but changeable, spontaneously 
unstabic. $ 
ಈ ಸೃಷ್ಟಿ ತನ್ನ "ನಿರಂತರ ಪುನರಾವೃತ್ತಿ' ಕ್ರಮದಲ್ಲಿ ಆತ್ಯಂತಿಕ ಅನಂತತೆಯನ್ನು ತಲುಪಿ 
ದಾಗ ಮರ್ತೃರು ಅಮೃತರುಗುವ ಮಟ್ಟವನ್ನು ಮುಟ್ಟು ವುದು. ಮತ್ತೆ ಅವರೋಹಣ ಕ್ರಮದಲ್ಲಿ 
ಆಧಮಗತಿಯನ್ನೆ ದುವುದು, (ಈ ಲಕ್ಷಣ ನಿತ್ಯ ಸಂಸಾರಿಯಾದ ರಾಜಸಗುಣಧರ್ಮಕ್ಕೆ ಅನ್ವ 
ಯಿಸುವುದೇ ದೊರತು ಸತ್ವಗುಣ ಪ್ರಧಾನವಾದ ಅಥವಾ ಪ್ರಕೃತಿ ಬಂಧ ನಿವೃತ್ತವಾದ ಮುಮುಕ್ಷು 
ಜೇತನಗಳಿಗೆ ಅನ್ವಯಿಸುವುದಿಲ್ಲವೆಂಬುದು ಭಾರತೀಯ ದೃಷ್ಟಿಯಾಗಿದೆ). . ಹೀಗೆ ಅದು ಆನೇಕ ಸಲ 
ತನ್ನ ಅಂತಿಮ ಕಲ್ಪವನ್ನು ಮುಟ್ಟಿದೆ. ಸೃಷ್ಟಿಯಲ್ಲಿ ಕಂಡುಬರುವ ಜೇತನ ವ್ಯಾಪಾರಗಳಿಲ್ಲ ಈ 
ಮಟ್ಟವನ್ನು ತಲಪುವ ಸಾಹಸಗಳೇ ಸರಿ ಎಂದಿದ್ದಾನೆ. ಇದನ್ನು "Will to power "ಎಂದು 
ಕರೆದಿದ್ದಾನೆ. “God is the culminating movement- Life an eternal 
Process of defying and 2766/1118 ಎಂದು ಹೇಳಿ ಸದ್ಯಕ್ಕಿರುವ ದೈವಿಕ ಧಾರ್ಮಿಕ 
ಕಲ್ಪನೆಗಳೆಲ್ಲ ಜನಸಾಮಾನ್ಯರ ನಿತ್ಯ ಜೀವನದ ಮಾರ್ಗದರ್ಶನಕ್ಕೆ ಉಪಯುಕ್ತವಾಗಿವೆ ಎಂದಿದ್ದಾನೆ. 
ಈ ಸಂಬಂಧದಲ್ಲಿ ತಲೆದೋರುವ ವಾದಗಳನ್ನೆಲ್ಲ "ಆಸ್ತಿಕ ನಾಸ್ತಿಕ' ವಾದಗಳಿಂದು ಹೇಳುವುದಕ್ಕಿಂತ 
ಉಪಯುಕ್ತ ಅನುಪಯುಕ್ತ' ವಾದಗಳೆಂದು ಕರೆಯುವುದು ಲೇಸೆಂದೂ ಹೇಳಿದ್ದಾನೆ. ಈ ದೇವತ್ವದ 
ವಾದ ನಿರಂತರವಾಗಿ ಉಳಿಯುವ ಸ್ಥಾಯಿಭಾವವಲ್ಲವೆಂದು ಹೇಳಿ ಭೌತಿಕವಾದವನ್ನು ಸಮರ್ಥಿಸಿ 


ಹ 


ನೀಷೆ ತತ್ತ ದರ್ಶನ ರ್ಕಿ 


ಕೊಂಡಿದ್ದಾನೆ, ಈ ಸೃಷ್ಟಿಲಯಗಳ ಸಂಯೋಜನ ವಿಸರ್ಜನ ರೂಪವಾದ ಕಾರ್ಯ ಅಘಟ 
ನಾಘಟನ ಸಾಮರ್ಥವನ್ನು ಸೂಚಿಸುವುದೆಂದೂ ಈ ವಿಶ್ವ ಅಚಿಂತ್ಯಾದ್ಭುತ ಶಕ್ತಿ ಯುಳ್ಳದ್ದೆಂದೂ 
| ಪಿಸದ್ದಾನೆ. “This Universe is a monster of energy without begin- 
ning or end 

ಕೊನೆಯದಾಗಿ ಮಾನವ ಜೀವನ ಮತ್ತು ಪುರುಷಾರ್ಥ ಸಿದ್ಧಿಯನ್ನು ಕುರಿತು ವಿಚಾರಿಸಿದ್ದಾನೆ. 
ಈ ಪುರುಷಾರ್ಥ ಸಿದ್ಧಿಯನ್ನು ವಿವೇಚಿಸಲು ಜೀವರಲ್ಲಿ ನೈಸರ್ಗಿಕವಾಗಿ ಕಂಡುಬರುವ ಯೋಗ್ಯತಾ 
ತಾರತಮ್ಯವನ್ನು ಗಮನಿಸುವುದು ಅನಿವಾರ್ಯ ಎನ್ನುವನು, | men are not and 
never will be equal. All men are not aliround 770೧. Thers 15 ೩ 
natural ranking among men. 

ಈ ಯೋಗ್ಯತಾ ತಾರತಮ್ಮ ಆನುವಂಶಿಕವಾಗಿ ಬರತಕ್ಕುದಲ್ಲ. ಅದು ಜೀವರ ಗುಣ ಕರ್ಮ 
ಸ್ವಭಾವಗಳನ್ನವಲಂಬಿಸಿರುವುದು “1 15 determined by what he 15, and not by 
what his father or forefather was’ ಎಂದೂ, ‘Henceforth let It be 
your honour. not whence you come; but wither you 80' ಎಂದೂ 
ನಿರೂಪಿಸಿದ್ದಾನೆ, ಈ ಮಾತು "ಚಾತುರ್ವರ್ಣಮ್‌ ಮಯಾ ಸೃಷ್ಟಮ್‌ ಗುಣಕರ್ಮ ವಿಭಾಗಶಃ 
ಎಂಬುದಕ್ಕೆ ಎಷ್ಟು ಹತ್ತಿರಪೆನಿಸುವುದೆಂಬುದನ್ನು ವಾಚಕರು ಗಮನಿಸಬೇಕು. 

"15 life worth 111178? “ಮುಂತಾಗಿ ಕೇಳುವ ಪ್ರಶ್ನೆಗಳಿಗೆ ನೇರವಾಗಿ ಇವನು 
ಏನನ್ನೂ ಹೇಳಬಯಸುವುದಿಲ್ಲ. ಜೀವನಕ್ಕೆ "ಅಸ್ತುನಾಸ್ತಿ' ಎಂದು ಹೇಳುವುದು ಜೀವನದ ಮೌಲ್ಯ 
ವನ್ನಲಂಬಿಸಿದೆ. ಆದರೆ ಜೀವನದ ಮೌಲ್ಯ ಮಾಪನ ಬಾಹ್ಯಲಕ್ಷಣಗಳಿಂದ ಅಥವಾ ಪ್ರಮಾಣ 
ಗಳಿಂದ ಸಾಧ್ಯವಿಲ್ಲ. ಜೀವನವೇ ಜೀವನದ ಆಳತೆಗೋಲು. “Life itself urges 05 to det- 
ermine values.” Again life itself values lhrough us when we deter” 
mine values: 

ಸಾಮಾನ್ಯವಾಗಿ ಜೀವನ ಸುಗಮವಾಗಿ ಆನಂದದಾಯಕವಾದಾಗ ನಾವು ಅದಕ್ಕೆ "ಅಸ್ತು' 
ಎನ್ನುತ್ತೇವೆ, ಭಾರವಾಗಿ ನರಕವೆನಿಸಿದಾಗ "ನಾಸ್ತಿ' ಎನ್ನುತ್ತೇವೆ. ಹಳಿಯುತ್ತೇವೆ. ಜೀವನಕ್ಕೆ ನಾಸ್ತಿ 
ಯೆಂದು ಹೇಳುವುದು ಆತ್ಮ ದೌರ್ಬಲ್ಮದ ಲಕ್ಷಣ. ಅದೇ ವಿರಸ ರೂಪವಾದ ಮರಣವೆನಿಸುವುದು. 
ಆದುದರಿಂದ ಎಲ್ಲ ಮಾನವರೂ ಭವ್ಯ ಜೀವನ ನಿರ್ಮಾಣಕ್ಕಾಗಿ ಹೋರಾಡಬೇಕು, ಎಂಥ ವಿಪ್ರತಿ 
ಪನ್ನಾವಸ್ಥೆಯಲ್ಲಿಯೂ ಧ್ಯ ೈತಿಗೆಡಬಾರದು. ಜೀವನಕ್ಕೆ ಬೆನ್ನು ತೋರಬಾರದು. "ಧೀರಸ್ತತ್ರ ನ 
ಮುಚ್ಕತಿ ಎಂದಂತೆ. Manliness 1s the highest virtue in its original sense: 
ಪರಾಭವಕ್ಕಳುಕದ ಗಂಡೆದೆ ಬೇಕು. ಇಲಿಯಾಗಿ ಬಾಳುವುದಕ್ಕಿಂತ ಹುಲಿಯಾಗಿ : ಮಡಿಯು 
ವುದು ಲೇಸು. ಇದು ಎಲ್ಲರಿಗೂ ಸಾಧ್ಯವಿಲ್ಲ. ಸರ್ವಾಂಗಸುಂದರವಾದ ಉತ್ತರೋತ್ತರ 
ಕಲಾ.ಣಮಯವಾದ ಪುರುಷಾರ್ಥಸಿದ್ದಿ ಸುಲಭಸಾಧ್ಯವಲ್ಲ. ಆತ್ಮ ನಿಗ್ರಹ, ದಿವ್ಯದೀಕ್ಷೆ ಇದ್ದವರಿಗೆ 
ಅದು ಸಾಧ್ಯ. ಅಂಥ ಲಕ್ಷಣಗಳನ್ನುಳ್ಳೆ ವರೇ ಮಹಾಪುರುಷರು (5೭7೮/7767). ಮಹಾಪ್ರಯತ್ನಗಳು 
ಅವರ ಪ ಗ್ರಯತ್ನದಿಂದಲೇ ಫಲರೂಪವಾಗುವುವ. ಅವರು ತಮ್ಮ ಇಷ್ಟಸಿದ್ದಿ ಯನ್ನರಿತವ ಇಗಿರುವರು. 
ಅಂಥ ವಿಭೂತಿ ಪುರುಷರಲ್ಲಿ ಎಲ್ಲ ಮಹಾಗುಣಗಳೂ ಸಮಗಿ ಓಧಾನದಲ್ಲ ಸಂಯೋಜಿತವಾಗಿರುವುವು. 
Wealth of great capacities completely coordinated: 

ಪರಸ್ಪರ ವಿರುದ್ಧ ಧರ್ಮಗಳು ಕೂಡ ಅಂಥ ಮಹಾಪುರುಷರಲ್ಲಿ ಸಮವರ್ತ್ಶಿಯಾಗಿರುವುವು. 
ಅಂಥ ಮಹಾಪುರುಷರ ಜೀವನ ಶುದ್ಧವಾಗಿರುವುದು- ಆವರು ಮಹಾಧೀರರಾಗಿಬಹುದು, ವೀರ 
ರಾಗಿರಬಹುದು, ' ವುಹಾ ಮೇಧಾವಿಗಳಾಗಿ ಇರಬಹುದು. ಇತಿಹಾಸದುದ್ದಕ್ಕೂ ಇಂಥ ವಾಹಾ 


೬೦ ಮಾನವಿಕ ಕರ್ಣಾಟಕ 


ಪುರುಷರು ಕಂಡುದು ಆತಿ ವಿರಳ. ಅತಿಮಾನುಷ ಲಕ್ಷಣಗಳೊಂದಿಗೆ ಅಮಾನುಷ ಲಕ್ಷಣಗಳೂ 
ಅನೇಕ ಸಲ ಕಂಡುಬರುವುದರಿಂದ ಇಂಥ ಮಹಾಪುರುಷರಾರೆಂಬುದನ್ನು ವ್ಯಕ್ತಿಗತವಾಗಿ ಸೂಚಿಸು y 
ದುಸ್ಸಾಧ್ಯವೇ ಸರಿ ಎನ್ನುತ್ತಾನೆ. ಯೋಗ್ಯ ತೆಯಲ್ಲಿ ಧೀರರಾದವರಿಗೆ, "ಆನೆ ತಿಕ ಅಭಿಪ್ರಾ 
ಪರಾವಲಂಬಿಗಳಾದವರಿಗೆ ಕರ್ಮಗಳಲ್ಲಿ ನ ನ ವರಿಗೆ ಇಂಥ ಜೀವನ ಹಾರಿಸದು. ನೈ ಹ 
ಪರಮ ಸಮರ್ಥರಾದವರು, ನೈಸರ್ಗಿಕವಾಗಿ ಸತ್ವ ವೃತ್ತಿಯುಳ್ಳವರೇ ತಮ್ಮ ಪರಮ ಪುರುಷಾರ್ಥವನ್ನು. 
ಈಡೇರಿಸಿಕೊಳ ಬಲ್ಲರು. ಈ ಕಾರ್ಯಕ್ಕೆ ಆತಂಕಗಳು ಬಹಳ. ಅಧಮ ಜೀವರಿಂದ ಕಿರುಕುಳ, ಉ | 
ದ್ರವ, ಪೀಡೆಗಳುಂಟಾಗಿ ಮಹಾತ್ಮರ ಹರ ಇನ್ನೂ ಕಷ್ಟವಾಗುವುದು. ಕಷ್ಟ ಸಹಸ ಸಾಮರ್ಥ ' 
ಮಹಾಪುರುಷರಲ್ಲಿ ಅಪಾರವಾಗಿರುವುದರಿಂದ ಅವರು ಹಿಂಜರಿಯುವುದಿಲ್ಲ. "ನಾನು. ನನ್ನ ಧ್ಯೇಯಕ್ಕಾಗಿ: 
ತೂ ತ್ತೇನೆ, ನನ್ನ ಸುಖಕ್ಕಾಗಿ ಅಲ್ಲ.” ಎನ್ನುವ ಧೀರವಾಣಿ ಅವರದು. ದೈವಹೀನರಿಗಾಗಿ ಅವರ 
ಭಯ ಹಸ್ತ ಯಾವಾಗಲೂ ಕಾದಿರುವುಡು. ಪರೋಪಕಾರ ಅವರಲ್ಲಿ ಸಹೆಜ ಪ್ರ ವೃತ್ತಿ. ಜಗತ್ತಿ ನಿಂದ: 
ಕಲ ಯಾವ ಪ್ರಯೋಜನವಿರದಿದ್ದರೂ ಜಗತ್ಯಲ್ಯಾಣಕ್ಕಾಗಿ ಅವರ ಜೀವನ ಮುಡುಪಾಗಿ ಇರುವುದು. ' 
"ಸ್ಮಿತಪ್ಪಜ್ಜಸ್ಯ ಕಾ ಭಾಷಾ, ತಿಷ್ಠತಿ ಕಿಮ್‌, "ವ ಜೀ ಕಿಮ್‌,” ಎಂದು ಕೇಳಿದಾಗ ದೊರೆತ" 
ಉತ್ತರದಂತಿದೆ ಈ ವರ್ಣನೆ. ಈ ವರ್ಣನೆ ಎಲ್ಲ ಜೀವರಿಗೆ ಸಮಾನವಾಗಿ ಸರಿಹೋಗುವುದೇ ಎಂದಾಗ ' 
"ಇಲ್ಲ' ಎನ್ನುತ್ತಾನೆ ನೀಷೆ. ಜೀವರ ಯೋಗ ಟಾ ತಾರತಮ್ಯವನ್ನವಲಂಬಿಸಿ ಜೀವನ ಮೌಲ್ಯ]: 
ನಿರ್ಣಯವಾಗುವುದರಿಂದ ಜೀವರ ಸಿದ್ಧಿಯಲ್ಲಿ ಆನಂದದಲ್ಲಿ ಈಗ ವ್ಯತ್ಯಾಸಗಳುಂಟಾಗುವುವು ಎಂಡು" 
ನಿರೂಪಿಸುತ್ತಾನೆ. ಹಾಗಾದರೆ ಎಲ್ಲವೂ ಪೂರ್ವಭಾವಿಯಾಗಿ ಫಾದಂತೆ ಆಯಿತಲ್ಲವೇ ? ' 
ಪ್ರಯತ್ನದಿಂದ ಫಲವೇನು ? "ಮಾನಿಸರ ಕಣಿ ಠ್ಲೇರನೊಂದನಳಿಯಿಸದು' ಎಂದು ಹೇಳಿ ವಿಧಿವಾದ 
ಒಪ್ಪಿ ಕೊಳ್ಳ ಬೇಕೇ ಎಂಬ ಪ್ರಶ್ನೆಗಳು ತಲೆದೋರಿದಾಗ, ಜಗದ್ವಾ ಪಾರ ಅನಾದಿ ಅನಂತವಾಗಿರ 
ರಿಂದ ಅದಕೊ ಸಂದು ನಿಶ್ಚಿತ ಗಡಿಯಿದ್ದ ರೂ, ಜೀವರು ತಮ್ಮ ಗಣಿತ ಸ್ವಭಾವ ರೂಪಯೋಗ್ಯ 
ಅನುಗುಣವಾಗಿ ದುಷ್ಕ ರ್ಮ ನಿವೃತ್ತಿ, ಸತ್ಯರ್ಮ ಪ್ರವೃತ್ತಿ ಯಿಂದ ಜೀವನವನ್ನು ಉದ್ದಾರ 
ಕೊಳ್ಳಬಹುದಾಗಿದೆ ಎಂದು ದೆ ರ್ಯ ಹೇಳಿದ್ದಾ ನೆ. ‘While supposition of thorough 
going chance bigest: be predetermined. E 
“ಆತ್ಮದ ಉದ್ದಾರಕ್ಕೆ ಪ್ರಯತ್ನಿಸುವ ಸ್ವಾತಂತ್ರ ಜೀವರಿಗೆ ಇದೆ. ಈ ಸ್ವಾತಂತ್ರ್ಯ 
ವಿರುವುದರಿಂದರೇ ಜೀವಿಗೆ ಜಿಜ್ಞಾಸೆ ಅವಶ್ಯ ವೆಂದು ಎಲ್ಲ ದರ್ಶನಗಳೂ ಸಾರಿವೆ. ಆದರೆ ಈ" 
ಸ್ವಾತಂತ್ರ್ಯ ಪರಿಪೂರ್ಣವಾದುದಲ್ಲಿವೆಂದು ನೀಷೆಯ ಹಟ. ಭಾರತೀಯ ದರ್ಶನದಲ್ಲಿ ಬರುವ ' 
ದತ್ತ ಸ್ವಾತುತ್ರ, ವಿಚಾರವನ್ನು ಗಮನಿಸಿದವರಿಗೆ ಅವನ ಈ ಹಟ ಸೋಜಿಗವೆನಿಸದು, | 


ಯೋಗ್ಯತೆಯಲ್ಲಿ ಅಧಮರಾದವರು, ನಿಯಾಮಕ ಸಾಮರ್ಥ್ಯವುಳ್ಳ ಮಹಾಪುರುಷರ ಜೀವನ ' 
ವನ್ನು ಆದರ್ಶವಾಗಿಟ್ಟು ಕೊಳ್ಳಬೇಕು. ಕಾರ್ಲೈಲ್‌ ಹಾಗೆ ನೀಷೆ ಕೂಡ ವ್ಯಕ್ತಿಪೂಜಕನಾದುದ ' 
ರಿಂದ ತನ್ನ ಈ ಆದರ್ಶವಾದವನ್ನು ಬಲವಾಗಿ “ ಸಮರ್ಥಿಸ ತ್ತಾನೆ. ಸಾಮಾನ್ಯ ಜೀವರು ತಮ್ಮ ತಿ 
ಪ್ರಯಂತ್ನ ಕ್ಕ ನಿಲುಕದ ಮಹತಾ ಧನೆಗಳನ್ನು ಮಹಾಪುರುಷರಿಗೆ ಒಪ್ಪಿಸಿ ನಿಶ್ಚಿ ರತರಾಗಬೇಕು. ಮಹಾ ' 
ಪುರುಷ ರಾಡ್‌ ಜನಸಾಮಾನ್ಯರ ಜೀವನದ ಸುಖಶಾಂತಿಗಳಿಗೆ ಭಂಗ ಜಾರದಂತೆ ನೋಡಿಕೊಳ ಬೇಕು. " | 
ಶಾಂತಿಯನ್ನು ಕಾಪಾಡಬೇಕು, ಜನಾಂಗಕ್ಕೆ ಜಗತ್ತಿಗೆ ಮಾರ್ಗದರ್ಶನ ಮಾಡಬೇಕು. ಅದು. ಅವರ ' 
ಹೊಣೆ. ಈ ಹೊಣೆ, ಈ ಕಠೋರ ದೀಕ್ಷೆ ಜನಸಾಮಾನ್ಮ ರಿಗೆ ಅಸಾಧ್ಯವಾದುದರಿಂದ ಅವರೇ ಧನ್ಯ ರು 
“It is a joy to bea mediocre ಎಂದಿದ್ದಾನೆ. ಬ್ರಹ್ಮಚರ್ಯಾದಿ ಕಠೋರ ಆಶ್ರಮ 
ಗಳನ್ನು ಪಾಲಿಸುವವರು “ಧನೊ ಳ್ಯೋ ಗೃಹಸ್ಥಾಶ್ರಮೀ' ಎಂದಂತಿದೆ ಈ ಮಾತು 
ಮಹಾಪುರುಷರ ಜೀವನವನ್ನು ಜನ "ಅರ್ಥ ಮಾಡಿಕೊಂಡು ಅಂಥವರ ಪ್ರಾದುರ್ಭಾವಕ್ಕೆ ' 
ನಾಂಗ ಅಗತ್ಯವಾದ ವಾತಾವರಣ ಕಲ್ಪಿಸಬೇಕು, ಯೋಗ್ಯತೆಯಲ್ಲಿ ತಾರತಮ [ವಿರುವುದರಿಂದ 


RHI ಇಸಾ. ಬ: 


ನೀಷೆ ಕತ್ತ್ವದರ್ಶನ ೬೧ 


ಉತ್ತಮರು ಹೆಮ್ಮೆ ಪಡುವ ಮತ್ತು ಅಧಮರು ಜಿಗುಪ್ಸೆ ಹೊಂದುವ ಕಾರಣವಿಲ್ಲ. ಅದು ವಸ್ತು 
NS. ಎಲ್ಲರೂ ತಮ್ಮ ಯೋಗ್ಯತೆಯನ್ನರಿತು, ತಮಗೆ ತಕ್ಕ ಸ್ಥಾನಮಾನಗಳಲ್ಲಿದ್ದು, ಪ್ರಾಮಾಣಿಕ 
ತನದಿಂದ ಯಾವ ವಿಷಾದಕ್ಕೂ ಎಡೆಗೊಡವೆ ದುಡಿದರೆ ಸಾಕು. ಅದರಿಂದ ರಾಷ್ಟ್ರಾಭಿವ್ವದ್ದಿಯಾಗು 
ವುದು, ಜಗತ್‌ಕಲ್ಕಾಣವಾಗುವುದು. ಈ ಬಗೆಯ ವಾತಾವರಣ ಉಂಟಾದಾಗ ವಿರೋಧಿಗಳೇ ಅತ್ಮ 
ರಕ್ಷಕರಾಗುವರು. ಪ್ರಜಾತಂತ್ರದಲ್ಲಿ ವಿರೋಧ ಪಕ್ಷವನ್ನು ಪೋಷಿಸಿಕೊಂಡು ಬರುವುದು ಈ ದೃಷ್ಟಿ 
ಯಿಂದಲೇ. ಮನುಷ್ಯ ತನ್ನ ಯೋಗ್ಯತೆಗೆ ತಕ್ಕ ಸೇವೆಯನ್ನು ಮಾಡಲು ನಿರಾಕರಿಸಕೂಡದು. 
Many a one hath cast away his final worth when he cast away 
his servitude: 

ಸೇವಾಧರ್ಮಃ ಪರುಮಗಹನೋ ಯೋಗೀನಾಮಪಿ ಅಗಮ್ಮಃ. 

ನೀಷೆ ಸೂಚಿಸಿರುವ ಮಹಾಪುರುಷರ ಲಕ್ಸಣಗಳನ್ನು ತಮ್ಮಲ್ಲಿ ಆರೋಪಿಸಿಕೊಂಡು, ತಾವೇ 
ವರ್ಣ ಶ್ರೇಷ್ಠರೆಂದೂ, ವಿಶ್ವಕ್ಕೆ ಮಾರ್ಗದರ್ಶಕರೆಂದೂ ಘೋಷಿಸಿ ಅನೇಕ ಜರ್ಮನರು ಸಾಹಸ 
ಪ್ರಿಯತೆ, ಯುದ್ಧಪ್ರಿಯತೆ ಮತ್ತು ಆಕ್ರಮಣಶೀಲತೆಗಳಿಗೆ ಕ್ರಮವಾಗಿ ಎಡೆಗೊಡುತ್ತಿರುವುದನ್ನು 
ಕಂಡು ನೀಷೆ ಮರುಗಿದ್ದಾನೆ. “ಭವ್ಯ ಜರ್ಮನ್‌' ಭಾವನೆಯನ್ನು “ಜರ್ಮನ್‌ ಸಾಮ್ರಾಜ್ಯಶಾಹಿಗೆ' 
ಬಲಿಗೊಡುತ್ತಿದ್ದಾರೆ ಎಂದು ಬಂಡೆಬ್ಬಿಸಿದ್ದಾನೆ. ಅವನು ಜನತೆಯ ಮಂದಿಟ್ಟ ಅನೇಕ ಕುತೂಹಲಕಾರಿ 
ತತ್ತ್ವಗಳನ್ನು ಜನ ಆರಿತುಕೊಳ್ಳದೆ ಅವನ ವಿಚಾರಗಳಿಗೆ ತಮ್ಮ ಹುಲಿಯ ವೇಷ ತೊಡಿಸಿ ವಿಶ್ವದ 
ಹೋಳಿಯಾಡಿದರೆ ಅದರ ಹೊಣೆ ನೀಷೆ ತಲೆಗೆ ಕಟ್ಟುವುದು ನ್ಯಾಯವೇ ಎಂದಿದ್ದಾ ರೆ ಅನೇಕ ವಿಮ 
ರ್ಶಕರು. ಅವನಲ್ಲಿ ರಾಜ್ಯಲಾಲಸೆ, ಸಮರಲಾಲಸೆಗಳಿರಲಿಲ್ಲ. ವಿಶ್ವಮೈತ್ರಿಯಕ್ಕೆ ಅವನ ಒಪ್ಪಿಗೆಯಿತ್ತು, 
ಎಂಬುದನ್ನು ಸೂಚಿಸಲು ಹೇರಳವಾದ ಸಾಕ್ಷ್ಯಗಳನ್ನು ಅವನ ತತ್ತ ನಿರೂಪಣೆಯಲ್ಲಿ ಕಾಣಬಹು 
ದಾಗಿದೆ. ಸಮಾಜವಾದ, ಸಮತಾವಾದಗಳು ಜನರಲ್ಲಿ ಅನಾವಶ್ಯಕವಾಗಿ ಆಸೆಯನ್ನು ಕೆರಳಿಸುವುವು 
ಎಂದು ಹೇಳಿದ್ದರೂ ಪ್ರಜಾತಂತ್ರದ ತತ್ತ ಹ ಅವನು ವಿರೋಧ ಸೂಚಿಸಿಲ್ಲ, "Not that all 
men should be alike; but all alike should have equal opportunity” 
ಎಂದು ಹೇಳಿ ಅದನ್ನು ಪ್ರಜಾತಂತ್ರದ ತಳದಿಯಾಗಿಟ್ಟು ಕೊಳ್ಳಬೇಕು ಎಂದಿದ್ದಾನೆ. ಶಾಂತಿಸಮಯ 
ದಲ್ಲಿ ಸೇನೆ ಅನಾವಶ್ಯಕ ಎನ್ನುವ ಆವನ ಮಾತು ಗಾಂಧೀವಾದಕ್ಕೆ ಹತ್ತಿರವೆನಿಸುವುದು. ಈ ಅಂಶ 
ಗಳನ್ನು ವಿಸ್ತಾರ ಭಯದಿಂದ ಇಲ್ಲಿ ಕೂಲಂಕಷವಾಗಿ ಚರ್ಚಿಸುವುದು ಅನುಚಿತ. ಸದ್ಯ, ಇಲ್ಲಿ 
ನಿರೂಪಿತವಾದ ನೀಷೆವಾದದ ಕೆಲವು ಮುಖ್ಯಾಂಶಗಳು ವಾಚಕರಿಗೆ ವಿದಿತವಾದರೆ ಸಾಕು. 


| ಗ್ರಾ 

ಬೇರೆ ಬೇರೆ ಪ್ರಮಾಣಗಳಿಂದ ದೊರಕುವ ಫಲಗಳಿಗೆ ಸಾಮಾನ್ಯವಾಗಿ ನೀಡಿರುವ ಹೆಸರು 
ದರ್ಶನ. ಅದರ ಅಕ್ಷರಾರ್ಥ “ಕಾಣ್ಕಿ'. ಭಾರತೀಯರು ತತ್ವ ಚಿಂತನೆಯಿಂದ ಬಯಸಿದ್ದು ಅಂತಿಮ 
ಸತ್ಯದ ಪರೋಕ್ಷ ಜ್ಞಾನವನ್ನಲ್ಲ, ಅದರ ಅಪರೋಕ್ಷ ದರ್ಶನವನ್ನು ಎಂಬುದನ್ನು ಇದು. ಸೂಚಿಸುತ್ತದೆ. 
ಹಾಗಾದಲ್ಲಿ, ಭಾರತೀಯ ತತ್ವಚಿಂತನೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಒಂದು ವಿಶಿಷ್ಟ ಲಕ್ಷಣ 
ವನ್ನು ಆ ಪದವು ಹೇಳುತ್ತದೆ ಎನ್ನಬಹುದು. ಅದೆಂದರೆ, ಕೇವಲ ಬೌದ್ಧಿಕವಾದ ನಂಬಿಕೆಯಿಂದ" 
ತೃಪ್ತರಾಗಿ ನಾಃ ಸುಮ್ಮನಿದ್ದು ಬಿಡಕೂಡದು, ಅಂಥ ನಂಬಿಕೆಯನ್ನು ಪ್ರತ್ಕಾಕ್ಪಾನುಭವವ 
ಮಾರ್ಪಡಿಸಲಂ ಪ್ರಯತ್ನಿಸಬೇಕು. ಆದರೆ ದರ್ಶನ ಎಂಬುದು ಇಲ್ಲಿ ಅದಕ್ಕೆ ಪರ್ಯಾಯವಾಗಿ 
ಬರುವ, ಅದರ ಸಮಾನಾರ್ಥಕವಾದ "ದೃಷ್ಟಿ' ಎಂಬುದರಂತೆಯೇ ಒಂದು "ತಾತ್ವಿಕ ಅಭಿಪ್ರಾಯ” ' 
ಎಂಬ ಅರ್ಥವನ್ನು ನೀಡಿ ಉಳಿದವುಗಳಿಗಿಂತ ಭಿನ್ನವಾದ ಒಂದು ನಿರ್ದಿಷ್ಟ ಚಿಂತನೆಯ ಪಠಿಥವನ್ನು ' 
ಸೂಚಿಸುತ್ತದೆ ಎಂಬುದೇ ಹೆಚ್ಚು ಸಂಭವವಾಗಿ ತೋರುತ್ತದೆ. 


; ಎಂ. ಹಿರಿಯಣ {8 
ಣ 4 


\ 


ರ 


ಭಾರತೀಯ ತತ್ತ ಶಾಸ್ಮದ ರೂಪುರೇಖೆಗಳು, ಕನ್ನಡ ಸೂರು ' 
ಶಾಸ್ತ್ರ ಖೆಗಳು, ಕನ್ನಡ ಅಧ್ಯಯನ ಸಂಸ್ಥೆ, ಮೈಸ 
ವಿಶ್ವವಿದ್ಯಾನಿಲಯ (1973), ಪು. 196 (0 iy | 


ನಿ. ಎನ್‌. ಶೇಷಗಿರಿರಾವ್‌ 


ಎಪಿಕ್ಯೂರಿಯನ್ನ ರು ಮತ್ತು ಚಾರ್ವಾಕರು 


ಸಾಕ್ರಟೀಸನ ಘನವ್ಯಕ್ತಿತ್ವವನ್ನೂ ಅವನ ಹಿರಿಮೆಗರಿಮೆಗಳನ್ನೂ ಸದಾಚಾರ ಸಂಪನ್ನತೆ 
ಯನ್ನೂ ಪ್ರಶಂಸಿಸದವರು ಅತಿ ವಿರಳ. ಅಂದಿನ ಆ ಜನರ, ಅದರಲ್ಲೂ ಯುವಕೆ ಪೀಳಿಗೆ ಸನ್ಮಾರ್ಗ 
ಪ್ರವರ್ತಕವಾಗ:ವಂತೆ ಮಾಡುವಲ್ಲಿ ಸುಕ್ರಟೀಸನ ಸಾಹಸ ಸಾಮರ್ಥ ಮೆಚ್ಚುವಂಥಾದ್ದು. ಅವನ 
ಸನ್ಮಾರ್ಗ ಪ್ರವರ್ತನೆಯನ್ನು ಸಾಹಿತ್ಯದ ಮೂಲಕ ಪುಷ್ಟೀಕರಿಸಿ “ಘನವಂತ ಸಾಕ್ರಟೀಸ್‌' ಜನಸಾಮಾ 
ನ್ಯರ ನಾಲಗೆಯ ಮೇಲೆ ಬೇರೂರುವಂತೆ ಮಾಡಿದ ಪ್ಲೇಟೋ ; ಗುರುವಿನೊಡನೆ ಹಲಕೆಲವು ವಿಷಯ 
ಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದರೂ, ತನ್ನ ಪರಮಗುರು ಹಾಕಿಕೊಟ್ಟ ದಾರಿಯಲ್ಲೆ ನಡೆದರೆ 
ಶ್ರೇಯಸ್ಸೆಂದು ನಂಬಿ ಹೊರಟ ಆರಿಸ್ಟುಟಲ್‌ ಮುಂತಾದ ಮಹಾನುಭಾವರ ಕಾಲದ ಅನಂತರ, ಗ್ರೀಕ್‌ 
ತತ್ತ್ವಶಾಸ್ತ್ರದ ತವರು ಮನೆಯಾದ ಆಥೆನ್ಸಿನಲ್ಲಿ ಅವರ ಶಿಷ್ಯಪರಂಪರೆ ತಮ್ಮ ಗುರುಪರಂಪರೆಯ 
ಬೋಧನಗಳನ್ನು ಪ್ರಚಾರಪಡಿಸುವುದರಲ್ಲಿ ಹೆಣಗಿತೇ ಹೊರತು ತನ್ನದೇ ಆದ ಯಾವ ತತ್ತ್ವಜ್ಞಾನ 
ವನ್ನೂ ರೂಪಿಸಲು ಅಸಮರ್ಥವಾಯಿತು. 

ಆ ಕಾಲದಲ್ಲಿ ಗ್ರೀಸಿನ ಪ್ರಭುತ್ವಕ್ಕೇ ಏಟುಬೀಳುವ ಪರಿಸ್ಥಿತಿಗಳು ಬಂದೊದಗಿದುವು. ಗ್ರೀಸ್‌ 
ಯುದ್ಧಗಳ ಆವಾಸಸ್ಥಾನವಾಯಿತು. ಎಲ್ಲೆಲ್ಲಿಯೂ ಭಯ, ಹಾಹಾಕಾರ, ನಿರಾಶಾವಾದ ಕವಿದುವು. 
ಜನರು ಮತಿಹೀನರಾದರು. ಮನುಷ್ಯ ಸ್ವಭಾವವಾದ ದುಷ್ಟಶಪ್ರವೃತ್ತಿಯೆಂಬ ಬೆಂಕಿಗೆ ತುಪ್ಪವನ್ನು 
ಸುರಿದಂತಾಗಿತ್ತು. ನೀತಿ ನಡತೆ ಸಹಿಸಲಸಾಧ್ಯವಾದಷ್ಟು ಕೆಟ್ಟಿತ್ತು. ಯುದ್ಧದ ದುಪ್ಪರಿಣಾಮಗಳು 
ಅಂದಿನ ಜನರಲ್ಲಿ ಮನೆ ಮಾಡಿಕೊಂಡಿದ್ದುವು. ಜನರು ಇಹಲೋಕ ಸುಖಸಾಗರದಲ್ಲಿ ಮೈಮರೆತರು. 
ದೇಶದಲ್ಲೆಲ್ಲ ಅನೈತಿಕತೆ, ಅಕ್ರಮ, ಅಶ್ಲೀಲ ಚಟುವಟಿಕೆಗಳು ತಾಂಡವವಾಡಲು ಉಪಕ್ರಮಿಸಿದ್ದುವು. 
ಜನರ ನಡುವೆ. ಇದ್ದ ಮೈತ್ರಿ ಸಡಿಲವಾಗತೊಡಗಿತ್ತು. ' ಮ್ಯಾಸಿಡಾನಿನ ಪ್ರಸಿದ್ಧ ರಾಜನಾದ ಅಲೆ 
ಕ್ಲಾಂಡರನಿಗೆ ಗ್ರೀಸ್‌ ನೀರು ಕುಡಿಯುವಷ್ಟು ಸುಲಭವಾಗಿ ಆಪ್ಯವಾಯಿತು. 

ಈ ಘಟನೆಗಳು ನಡೆದ ಅನಂತರ ಆ ಜನರ ಪೈಕಿ ಕೆಲವರು ಆತ್ಮಪರೀಕ್ಷೆ ಮಾಡಿಕೊಳ್ಳತೊಡಗಿ 
ಇದರು. ತತ್ತ್ವ_ಜ್ಞಾನ ಸರಿಯಾಗಿ ಪ್ರಾರಂಭವಾಗುವುದು ಒಬ್ಬ ವ್ಯಕ್ತಿ ಒಂದು ಬಿಕ್ಕಟ್ಟಿನ ಸ್ಥಿ ತಿಯನ್ನು 
ನಿಲುಕಿದಾಗಲೇ. ತತ್ತ್ವಜ್ಞಾನ ಕುತೂಹಲದಿಂದಲೂ, ದೊಡ್ಡ ದೊಡ್ಡ ಗ್ರಂಥಗಳನ್ನು ಅವಲೋಕಿಸು 
ವುದರಿಂದಲೂ ಪ್ರಾರಂಭವಾಗುವುದೆಂದು ಕೆಲವು ಪಾಶ್ಚಾತ್ಯರು ಅಭಿಪ್ರಾಯಪಟ್ಟರೂ ಅವುಗಳಲ್ಲೆಲ್ಲ 
ತಿಲಕಪ್ರಾಯವಾಗಿ ನಿಲ್ಲುವುದು ಆ ವ್ಯಕ್ತಿಯ ಜೀವನದಲ್ಲಿ ನಡೆಯುವ ಘಟನೆಗಳು ; ಆ ಘಟನೆಗಳನ್ನು 
ಆ ವ್ಯಕ್ತಿ ನೋಡುವ ಎದುರಿಸುವ ದೃಷ್ಟಿಯೇ ಆ ವ್ಯಕ್ತಿಯ ತತ್ತ್ಯ್ವಜ್ಞಾ ನದ ಪ್ರೇರಣಾಂಶದ ಬುನಾದಿ 
ಯಾಗುತ್ತದೆ. ಅಪಕೀರ್ತಿ, ಕಪ ನಷ್ಟಗಳು, ಸೋಲು, ಗುಲಾಮಗಿರಿತನ ಮುಂತಾದವು ಅಂದಿನ 
ಗ್ರೀಸಿನ ಜನತೆಗೆ ಯಮಭಾರವಾಗಲು ಅವರು ಮೆಲ್ಲಗೆ ಬೆಳಕಿನೆಡೆಗೆ ಕಣ್ಣು ತೆರೆಯಲಾರಂಭಿಸಿದರು, 
ಈ ಗುಂಪಿನ ಜನರಲ್ಲಿ ಎಪಿಕ್ಕೂರಿಯನ್ನೆ ರು ಮತ್ತು ಸ್ಟೋಯಿಕರು ಮುಖ್ಯರಾದವರು. ಗ್ರೀಸಿನಲ್ಲಿ 


ನ್ನ್ನ ಕ 
ಮೇಲೆ ಹೇಳಿದ ಘಟನೆಗಳೂ ನಡೆದ ಅನಂತರ ಆ ಜನರು ತಾವ್ಯಾರು, ತಮ್ಮ ದೆಸೆ ಎಲ್ಲಿ, ಸಂಸಾರ 


\ 


ಎಂದರೇನು, ನಿಜವಾದ ಸುಖ ಯಾವುದು, ಪ್ರಪಂಚದ ಜಂಜಾಟದಲ್ಲಿ ಇದ್ದೂ ಹರ್ಷಚಿತ್ವ 


೬೪ ವಕಾನವಿಕ ಕರ್ಣಾಟಕ 


ರಾಗಿರುವುದೆಂತು, ಸುಖ ವ್ಯಕ್ತಿನಿಷ್ಠವೇ ಅಥವಾ ವಸ್ತು ನಿಷ್ಠವೇ-ಮುಂತಾದ ಗಹನವಾದ ಪ್ರಶ್ನೆಗಳಿಗೆ ' 
ತಮ್ಮ ಮನಸ್ಸಿ ನಲ್ಲಿ ಪುನಃ ಸ್ಮಳಕೊಟ್ಟು ಅವುಗಳಿಗೆ ಉತ್ತ ರವನ್ನು ಹುಡುಕುವುದರಲ್ಲಿ ಮಗ್ನರಾದರು, 


ತ 


ಎಪಿಕ್ಕೂರಸ್‌ ಎಂಬ ತಾತ್ತಿಕನೇ "ಎಪಿಕ್ಕೂರಿಯನ್‌ ಸಿದ್ಧಾಂತದ ನಾಯಕ, ಇವನು ಕ್ರಿ.ಪೂ. 
341ರಲ್ಲಿ ಜನಿಸಿದ. ಇವನ ತತ್ತ ಎಸಿದ್ಧಾಂ ತದ ಮುಖ್ಕಾ ಶಗಳೆಲ್ಲಾ ಡೆಮಾಕ್ರೆ ಟಿಸ್‌ ಮತ್ತು 
ಡಯೋಜ | ಎರವಲು ಪಡೆದದ್ದು. ಮೇಲೆ ಹೇಳಿದ. ಇಬ್ಬರು "ಗುರುಗಳ "ಬರವಣಿ ಗೆಗಳನ್ನು 
ಆಳವಾಗಿ ಅಭ್ಯಾಸಮಾಡಿ ಬೋಧಿಸಿ, ಅದನ್ನು ಸಂರಕ್ಷಿಸಲು ಇವನು. ಆಥೆನ್ಸಿನಲ್ಲಿ ಒಂದು ವಿದ್ಯಾಶಾಲೆ 
ವೆಂದರೆ ಹೆಂಗಸರೂ ಈತನ ತತ್ತ್ವ್ವಸಿದ್ಧಾಂತಕ್ಕೆ ಮೊರೆಹೋಗಿ 


ತ ಜೆ ಇತಿ ಡ್‌ 
ಯನ್ನು ಸ್ಥಾ ಪಿಸಿದ. ಹ ವೈಶಿಷ್ಟ್ಯ 


ಅ 


ಗ್ರೀಸ್‌ `ಬಿಕ್ಕಟ್ಟಿ' ನಲ್ಲಿ ಸಿಕ್ಕಾಗ ಪುನಃ ಚೇತನಗೊಂಡು ಪ್ರಬಲವಾದರೆ, ಭಾರತದಲ್ಲಿ ಸಾವಿರಾರು ವರ್ಷ 
ಗಳಿಂದ ಸಿಂಹನಾದ ಮಾಡುತ್ತಿದ್ದ ವೈದಿಕ ತ ತತ್ವಗಳನ್ನು ಧೀ ರಿಸಿ ತಮ್ಮ ಸ್ವಂತ ಚಿಂತನೆಯಿಂದ ಲೌಕಿಕ 
ತತ್ವಜ್ಞಾನದ ಚಿತ್ರವನ್ನು ಕೊಡಲು ಉ ಪಕ್ರಮಿಸಿದವರಲ್ಲಿ ಚಾರ್ವಾಕರು, “ಜೈ ನರು ಮತ್ತು ಬೌದ್ಧರು 
ಮುಖ್ಯರಾದವರು. ಇವರಲ್ಲಿ ಚಾರ್ವಾಕರಿಂದ ವೇದಗಳ ನಿಂದನೆ ನಿರಂತರವಾಗಿ ಸಾಗಿತು. ಸ್ವಚ್ಛಂದ 
ವೃತ್ತ "ಲರಾದ ಇವರು ವೇದಗಳು ಕುಹಕ, ಪುರೋಹಿತರ ಸ್ವಾರ್ಥ ಚಿಲಾಪನೊಯೂ "ಜನ 
ಮಾನ್ಕರನ್ನು ಹೆದರಿಸಿ ಹಿಡಿತದಲ್ಲಿಟ್ಟುಕೊಳ್ಳುವ ಭಾರಿ Nau ಹೇಳತೊಡಗಿದರು. 
ತ್‌ ್ಯರಿಯನ್ನರ ತತ ಜ್ಞಾ ನದ. ಸಾರ ಓಗಿದೆ : ಮಾನವ ಸ್ವಭಾವತಃ ಸುಖಾಪೇಕ್ಷೆಯುಳ್ಳೆ 
ವನು. ಸುಖವನ್ನು ಅರಸುವುದು ಅವನ ಹುಟ್ಟುಗುಣ. ಸುಖವನ್ನು ಪಡೆಯಬೇಕೆಂದು ಅವನು 
ತವಕಪಡುತ್ತಿರುತ್ತಾನೆ. ಸಾಧ್ಯವಾದಷ್ಟು ಅಸುಖ, ನೋವು, ದುಃಖ ಇವುಗಳಿಂದ ದೂರವಿರಲು 
ತೀವ್ರವಾಗಿ ಬಯಸುತ್ತಾನೆ. ಸುಖವನ್ನು ಅರಸುವ ಗುಣ ಮನುಷ್ಯನಿಗಷ್ಟೇ ಸೀಮಿತವಾಗಿಲ್ಲ. ಅದು 
ಪ್ರಾಣಿಗಳಲ್ಲೂ ಕಂಡುಬರುತ್ತದೆ. ಪ್ರಪಂಚದಲ್ಲಿ ತಮ್ಮ ಇರುವಿಕೆ ಎಷ್ಟೇ ಅಲ್ಪವಾದರೂ, ಇದ್ದಷ್ಟು 
ಕಾಲ ಸುಖವಾಗಿ ಬದುಕಬೇಕು ಎಂಬುದು ಎಪಿಕ್ಕೂರಿಯನ್ನರ ನೀತಿ ಸಿದ್ಧಾಂತ. 
ತತ್ತ್ವಚಜ್ಞಾನಕ್ಕೆ ಒಂದು ಗುರಿ ಇರಬೇಕು. ತತ್ತ್ವಜ್ಞಾನ, ಬದುಕಿರುವಾಗಲೇ ಮಾನವ ಸುಖ 
ಪಡೆಯುವ ದಾರಿಯನ್ನು ತೋರಿಸಬೇಕು. ಕೇವಲ ಜ್ಞಾನದಿಂದ ಯಾವ ಪ್ರಯೋಜನವೂ ಇಲ್ಲ. 
ತತ್ತ್ವಶಾಸ್ತ್ರದಿಂದ ನಾವು ಕಲಿತ ಜ್ಞಾನ ನಮ್ಮ ಕಾರ್ಯಗಳಲ್ಲಿ ಇಳಿದು ಸುಖರಸದ ಬುಗ್ಗೆಯನ್ನು 
ಎಬ್ಬಿಸಬೇಕು. ಆಗಲೇ ತತ್ತ್ವಜಾನಕ್ಕೆ ಬೆಲೆ ಬರುತ್ತದೆ. ಯಾವ ಶಾಸ್ತ್ರ ಕಾರ್ಯರೂಪಕ್ಕೆ 
ಇಳಿಯುವುದಿಲ್ಲವೋ, ಯಾವ ಶಾಸ್ತ್ರದಿಂದ ಸುಖ ದೊರೆಯುವುದಿಲ್ಲವೋ ಅಂತಹ ಶಾಸ್ತ್ರದ ಅಧ್ಯ 
ಯನ ನಿರರ್ಥಕ. ಅಂಥ ಶಾಸ್ತ ಗಳ ಸಾಲಿಗೆ ಗಣಿತ ಶಾಸ್ತ್ರ, ಸಂಗೀತ, ಜ್ಯಾಮಿತಿ, ಜ್ಯೋತಿಷ್ಯಶಾಸ್ತ್ರ 
ಮೊದಲಾದವುಗಳನ್ನು ಎಪಿಕ್ಕೂರಸ್‌ ಸೇರಿಸುತ್ತಾನೆ. be ತರ್ಕಶಾಸ್ತ್ರವನ್ನು ಪ್ರತಿಯೊಬ್ಬನೂ 
ಆವಶ್ಯಕವಾಗಿ ಓದಬೇಕು. ಏಕೆಂದರೆ ಸುಖವನ್ನು ಪಡೆಯುವುದಕ್ಕೆ ಮೊದಲು ಸುಖವೆಂದರೇನು 
ಎಂಬುದು ನಮಗೆ ತಿಳಿದಿರಬೇಕು. ಸುಖದ ಇವಾ ನೋವಿನಿಂದ ತುಂಬಿ ತುಳುಕು 
ತ್ತಿರುವ ಸಂಸಾರದಲ್ಲಿದ್ದೂ ಸುಖವನ್ನು ಹೇಗೆ ಷಡೆಯಬೇಕು- ಮುಂತಾದ ಜ್ಞಾ ನವನ್ನು ಪಡೆದ 
ಮೇಲೆ ಅದನ್ನು ಕಾರ್ಯ ರೂಪಕ್ಕೆ ಇಳಿಸಿ ತದನಂತರ ಸುಖವನ್ನು ಪಡೆಯಬೇಕು. ಈ ಜ್ಞಾನಕ್ಕೆ 
ತರ್ಕಶಾಸ್ತ್ರವೇ "ತಳಹದಿ. ಆದುದರಿಂದ ತರ್ಕಶಾಸ್ತ್ರದ ಅಧ್ಯ ಯನ ಅತ್ಯಾವಶ್ಯಕ. 


ಸುಖ ಎರಡು ಬಗೆಯದು. ಒಂದು ಚಂಚಲವಾದ ಅಶಾಶ್ಚವಾದ ಸುಖ. ದೈಹಿಕ 


ಹೀಗೆ ಗ್ರೀಸಿನಲ್ಲಿ ಮೊದಲು ಬೇರೂರಿದ್ದ ತತ್ತ ಜ್ನಾನ ಕಾಲದಶೆಯಿಂದ ದುರ್ಬಲವಾಗಿ ಕೊನೆಗೆ 
ಕ್ಷೇತ್ರ 


— 
ಲು 
ರಾದಾ 
me 


ಲ 


ಎಪಿಕ್ಕೂರಿಯನ್ನರು ವಃತ್ತು ಚಾರ್ವಾಕರು ೬೫ 


ಸುಖಗಳು ಇದಕ್ಕೆ ಉದಾಹರಣೆಗಳು. ಆದರೆ ಮಾನಸಿಕ ಸುಖ ಮಹತ್ತ ಎವಳ್ಳದ್ದು. ಸಿಹಿ 

ಎ 
ತಿಂಡಿಗಳನ್ನು ತಿಂದಾಗ ಉಂಟಾಗುವ ಸುಖಕ್ಕಿಂತ ಉತ್ತಮ ಸಾಹಿತ್ಯವನ್ನೋದಿದಾಗ ಒದಗುವ 
ಮಾನಸಿಕ ಸುಖವೇ ಶ್ರೇಷ್ಠವೆಂದು ಎಪಿಕ್ಯೂರಿಯನ್ನರು ಅಭಿಪ್ರಾಯಪಡುತ್ತಾರೆ. 


ಪ್ಲ 


ಎಪಿಕ್ಕೂರಿಯನ್ನರಂತೆ, ಜೀವನದ ಗುರಿ ಸುಖವನ್ನ ಪಡೆಯುವುದಾಗಿರಬೇಕು ಎಂದು 
ಚಾರ್ವಾಕರೂ ಹೇಳುತ್ತಾರೆ. ಆದರೆ "ಸುಖ? ಪದದ ಅರ್ಥ ಇಬ್ಬರಲ್ಲೂ ಭಿನ್ನವಾಗಿದೆ. 
ಚಾರ್ವಾಕರನ್ನು ನಾಸ್ತಿಕರು ಎಂದು ಕರೆಯುವುದು ಲೋಕರೂಢಿ. ನಾಸ್ತಿಕ ಎಂದರೆ ದೇವರ ಅಸ್ತಿತ್ವ 
ವನ್ನು ನಂಬದವನು, ತ್ರಿಕಾಲ ಅಬಾಧಿತವಾದ, ಅವಿನಾಶಿಯಾದ ಆತ್ಮತತ್ತ್ವದಲ್ಲಿ ನಂಬಿಕೆ ಇಡದವನು 
ಎಂದು ಅರ್ಥ. ದೇವರೇ ಇಲ್ಲ. ಇನ್ನು ದೇವಾಧಿದೇವನಾದ ಪರಮೇಶ್ವರನೆಲ್ಲಿ ? ಪೂಜೆ ಪುನ 
ಸ್ಕಾರ, ಜಪ, ತಪ, ವ್ರತ, ಉಪವಾಸ ಮುಂತಾದ ಆಚಾರಗಳು ನಗೆಪಾಟಲಂತೆಯೇ ಸರಿ. ಈ 
ಈ ಲೋಕವನ್ನು ಬಿಟ್ಟು ಸ್ವರ್ಗನರಕಗಳು ಎಂಬ ಬೇರೆ ಲೋಕಗಳಿಲ್ಲ. ನಾವು ಬಯಸಿದ್ದು ನಮಗೆ 
ರಕಿದರೆ ಅದೇ ಸ್ವರ್ಗ ; ನಿರಾಶರಾಗುವುದೇ ನರಕ. ಧರ್ಮ ಎಂಬುದು ಒಂದು ಮನೋ 
ರೋಗ. ಸದಾಚಾರ ಸಂಪನ್ನತೆ, ಆತ್ಮಸಾಕ್ಷಾತ್ಕಾರ ಮುಂತಾದವು ಆಷಾಢಭೂತಿಗಳ ಮಾತುಗಳು. 
ದೇಹ ಬಿಟ್ಟು ಆತ್ಮ ಎಂಬುದಿಲ್ಲ. ದೇಹವೇ ಎಲ್ಲಾ. ಭೂಮಿ, ನೀರು, ತೇಜಸ್ಸು ಮತ್ತು ವಾಯು 
ಎಂಬ ನಾಲ್ಕು ಭೂತಗಳು ಸಂಯೋಗವಾದಾಗ ಜೈತನ್ಯ ಉಂಟಾಗುತ್ತದೆ. ಅದೇ ಮನಸ್ಸು, 
ಮನುಷ್ಯ ಮಠಣ ಹೊಂದಿದಾಗ ಆಯಾ ಭೂತಗಳ ಅಂಶಗಳು ಆಯಾ ಭೂತಗಳಿಗೆ ಹಿಂತಿರುಗು 
ತ್ತವೆ... ಅದೇ ಮೋಕ್ಚ. ಸಾವು ಜೀವನದ ಕೊನೆ. ಪುನರ್ಜನ್ಮವಿಲ್ಲ. ಸಾವು ಬರುವುದರೊಳಗೆ 
ತಿಂದು ಕುಡಿದು ಮೆರೆಯಿರಿ, ಎಂಬುದು ಚಾರ್ವಾಕ ಸಿದ್ಧಾಂತದ ಸಾರಸರ್ವಸ್ವ. 


೪ 


ಎಪಿಕ್ಕೂರಿಯನ್ನರು ಚಾರ್ವಾಕರಂತೆ ಭೌತಿಕವಾದಿಗಳಾದರೂ. ದೇವರ ಅಸ್ತಿತ್ವವನ್ನು ನಂಬು 
ತ್ತಾರೆ. ಇದು ಈ ಪಂಗಡದ ವಿಶಿಷ್ಟ ಅಂಶ. ದೇವರು ಒಬ್ಬನಲ್ಲ; ನೂರಾರು, ಸಾವಿರಾರು. 
ಆದರೆ ಒಂದು ವಿಶಿಷ್ಟ ದೇವರು ಈ ಪ್ರಪಂಚವನ್ನು ಸೃಷ್ಟಿಸಿಲ್ಲ. ದೇವರು ಕೂಡ ಮಾನವರೇ. 
ಆದರೆ ಅವರು ಅತಿಮಾನವರು ಅಷ್ಟೆ. ಅವರಿಗೆ ಮಾನವರಂತೆ ದೇಹಗಳಿವೆ. ದೇವರು 
ಗಳು ಆತ್ಮತೃಪ್ತರು. ಅವರಿಗೂ ಮಾನವರಿಗೂ ಯಾವ ಸಂಬಂಧವೂ ಇಲ್ಲ. ದೇವತೆಗಳು 
ತಮ್ಮ ತಮ್ಮ ಲೋಕಗಳಲ್ಲಿ ಸುಖದಿಂದ ಓಲಾಡುತ್ತಿರುತ್ತಾರೆ. ಅವರ ಹತ್ತಿರ ವ್ಯಸನಗಳು ಸುಳಿ 
*ಯುವುದಿಲ್ಲ. ಮಾನವನ ಸುಖದುಃಖಗಳಿಂದ ಅವರು ಬಹು ದೂರ, ಎಪಿಕ್ಯೂರಿಯನ್ನರ 
ದೇವರ ವರ್ಣನೆ, ಆರಿಸ್ಟಾಟಲನ "ಆಚಲನಾದ ಚಲನಕಾರ' (The unmoved mover) 
ಎಂಬ ದೇವರ ಕಲ್ಪನೆಯಂತೆ. ಆದುದರಿಂದ ದೇವತೆಗಳನ್ನು ಪೂಜಿಸುವುದರಿಂದ ಏನೂ ಉಪಯೋಗ 
ಇಲ್ಲ. ಅವರು ಅವರ ಪಾಡಿಗೆ ಇರುತ್ತಾರೆ ; ಮಾನವರನ್ನು ಸ್ವಲ್ಪವೂ ಲೆಕ್ಕಿಸುವುದಿಲ್ಲ. ದೇವರು 
ಗಳು ಉಪಾಸನೆಗೆ ಯೋಗ್ಮರಲ್ಲ ; ಮಾನವರು ಉಪಾಸಕರೂ ಅಲ್ಲ, ಎಂಬುದು ಎಪಿಕ್ಕೂರಿಯನ್ನರ 
ಅಭಿಪ್ರಾಯ. 

ಮೊದಲೇ ಹೇಳಿದಂತೆ ಎಪಿಕ್ಕೂರಿಯನ್ನರ ಮೇಲೆ ಡೆಮಾಕ್ರಿ ಟಸ್ಸನ ಪ್ರಭಾವ ಅಚ್ಚ ಳಿಯದೆ 
ಆಗಿದೆ. ಆತ್ಮಗಳೂ ಅಣುಗಳಿಂದ ಮಾಡಲ್ಪಟ್ಟಿವೆ. ಇವುಗಳಲ್ಲಿರುವ ಸೂಕ್ಷ್ಮ ಪದಾರ್ಥವೇ 
ಪ್ರತ್ಯಕ್ಟಕ್ಕೆ ಕಾರಣ, ಈ ಆತ್ಮಗಳಿಗೆ ಕೊನೆ ಉಂಟು. ಗಳು ಸಂಯೋಗಪಾದಾಗ ಆತ್ಮ 


ಮಟ ಕಿ 
ಉಂಟಾಗುತ್ತದೆ. ಅಣುಗಳೆ ವಿಯೋಗವೇ ಸಾವು, ಅದೇ ಕೊನೆ. ಅದರ ಅನಂತರ ಜನ್ಮಾಂತರ 


5 


೬೬ ಮಾನವಿಕ ಕರ್ಣಾಟಕ 


ಗಳಿಲ್ಲ. ಆದುದರಿಂದ ಮಾನವ ಮುಂದಿನ ಲೋಕದ ಚಿಂತೆಯನ್ನು ಬಿಟ್ಟು ಈ ಲೋಕದಲ್ಲಿ 
ಇದ್ದಷ್ಟು ಕಾಲ ಸುಖವಾಗಿರಬೇಕು. ಇಲ್ಲಿ ನಾವು ಸುಖಿಸಿದರೆ ಅದೇ ಸ್ವರ್ಗ ; ದು;ಖಸಿದರೆ ಅದೇ . ' 
ನರಕ. ಪರಲೋಕ ಇದೆ, ಜನ್ಮಾಂತರಗಳಿವೆ ಎಂದು ನಂಬುವುದೇ ನರಕ. ಏಕೆಂದರೆ ಈ ನಂಬಿಕೆ 
ದುಃಖಸಾಗರಕ್ಕೆ ಮಾನವನನ್ನು ತಳ್ಳಿ ಹಿಂಸಿಸುತ್ತವೆ. 
ಎಪಿಕ್ಕೂರಿಯನ್ನರ "ಸುಖ' ಚಾರ್ವಾಕರ "ಸುಖ'ವಲ್ಲ ಎಂಬುದನ್ನು ನಾವು ಸದಾ ನೆನಪಿಡಬೇಕು. 
ಚಾರ್ವಾಕರಿಗೆ ಸುಖ ಬಂದರೆ ವಿಷಯಲಂಪಟತ್ವ. ಇಂದ್ರಿಯಭೋಗ. ಇಲ್ಲಿ ವೈರಾಗ್ಯಕ್ಕಾಗಲೀ, ವಿವೇಕ 
ಕ್ಯಾಗಲೀ ಸ್ಥಾನವಿಲ್ಲ. es ತುಪ್ಪವನ್ನು ತಿಂದು ತೇಗಿ ಭೋಗಜೀವನವನ್ನು 
ತುಂಬುಮನಸ್ಸಿನಿಂದ ಸವಿಯಿರಿ. ಖುಣವನ್ನು ತೀರಿಸದಿದ್ದರೂ ಚಿಂತೆ ಇಲ್ಲ. ಸಾವು ಬರುವುದ 


ರೊಳಗೆ ಯಾವುದೇ ಮಾರ್ಗವಿರಲಿ ತಿಂದು ತೇಗಿ ಕುಡಿದು ಸುಖಿಸಿರಿ” ಎಂಬುದು ಚಾರ್ವಾಕರ 
ಲೋಕಬೋಧೆ, ಸದ್ಗುಣ ಅವರ ಪ್ರಕಾರ ಕೆಲಸಕ್ಕೆ ಬಾರದವನ ಆಸ್ತಿ. 


ಆದರೆ ಎಪಿಕ್ಕೂರಿಯನ್ನರು ಚಾರ್ವಾಕರಂತೆ ಭೌತವಾದದ ಪರಾಕಾಷ್ಠೆಗೆ ಹೋಗುವುದಿಲ್ಲ. 
ಇವರಲ್ಲಿ ವೈರಾ ಗ್ಯ ವಿವೇಕಗಳಿಗೆ ವಿಪುಲಸ್ಕಾನ ಉಂಟು. ಅಪೇಕ್ಷಿಸಲ್ಪಟ್ಟ ವಸ್ತು ಸಿಕ್ಕಾಗ ಉಂಟಾ 
ಯೇ ಸುಖ. ಒಂದು ಬಾರಿ ಇಂಥ ಸುಖವನ್ನು ಪಡೆದ ಮೇಲೆ ಈತ ಅಂಥ 
ಕ್ಷೆಸದಿರುವುದೇ ನಿಜವಾದ ಸುಖ. ಒಂದು ವಸ್ತುವಿಗೆ ಆಸೆಪಟ್ಟು ಆ ವಸ್ತು ಸಿಕ್ಕಾಗ 
ಹೊ ಸುಖವನ್ನೆ ನಿರ್ಲಕ್ಷಿಸುವುದು ಪರಮ ಸುಖ. "ಇದೇ ನಿರಪೇಕ್ಷಸುಖ. 
ಕ್ಲ $ ಕ್ಷ ಸುಖ' ಚಾರ್ವಾಕರಿಗೆ ಗೊತ್ತೇ ಇಲ್ಲ. ಅದನ್ನು ಅವರು ಹತ್ತಿರ 
ಸೇರಿಸರು. ಮೊದಲನೇ ವಿಧದ ಸ ಖದಲ್ಲಿ ದುಃಖವೂ ಬೆರೆತಿರುತ್ತದೆ. ಆದರೆ ನಿರಪೇಕ್ಷ ಸುಖ ಹಾಗಲ್ಲ; 
ಅಲ್ಲ ಒಂದು ಬಗೆಯ “ನಿಷ್ಕಾಮ' ಸುಖವಿರುತ್ತದೆ. ಚಾರ್ವಾಕರದು ವಿಷಯ ಲಂಪಟತ್ವವಾದರೆ ಎಪಿ 
ಕ್ಯೂರಿಯನ್ನರದು ವೈರಾಗ್ಯ” ಜೀವನ. ಅತಿ ಚಿಂತನೆ ಮಾಡದೆ ವ ೈಸನಗಳಿಂದ ಬಹು. ದೂರವಿದ್ದು 
ಧರ್ಮ, ನೀತಿ, ನ್ಯಾಯಗಳನ್ನು ಬೆಳಸಿಕೊಳ್ಳ ಬೇಕು. ಧರ್ಮಜೀವನ ಸುಖಜೀವನಕ್ಕೆ ರಾಜಮಾರ್ಗ 
ಎಂಬುದು ಎಪಿಕೂ ರಿಯನ್ನ ರ ಅಚಲ ನಂಬಿಕೆ. 


ತೆ. 
3 
HU 
೪ 

ಶಿ © 24 
fel 
[ಈ ನ್‌ 
CL 
CL 
"4 (| 
i 


೫ 


ಚಾರ್ವಾಕರಂತೆ ಎಪಿಕ್ಕೂರಿಯನ್ನರೂ ಅದೃಷ್ಟವಾದವನ್ನು ಪ್ರಬಲವಾಗಿ ವಿರೋಧಿಸು 
್ಸಿರೂ ಸ್ವಭಾವವಾದಿಗಳು. ಸುಖ, ದುಃಖ, ನೋವು, ನಲಿವು ಮುಂತಾದವುಗಳಿಗೆ ಆಯಾ 
ಗಳ ಸ್ವ ಭಾವವೇ ಕಾರಣ; ದೇವರಲ್ಲ; ಮತ್ತಾವ ಅತಿಮಾನುಷ ಶಕ್ತಿಯೂ ಅಲ್ಲ. ಮಾನವ 
ತಾಳಲಾರದ ನೋವಿನಿಂದ ಯಾತನೆ ಪಡುತ್ತಿದ್ದ ರೆ, ಆ ನೋವನ್ನು ನಿವಾರಿಸಲು ಅಸಾಧ್ಯವೆಂದು 
ಕಂಡುಬಂದರೆ, ಜೀವ ತೆಗೆದುಕೊಳ್ಳು ವುದು ಸಾಧುವೆಂದು ಎಪಿಕ್ಕೂರಸ್ಸನ ಅಭಿಪ್ರಾಯ. ಆದರೆ 


ಇಂಥ ಘೋರ ಯಾತನೆ. ಜಾ ನಿಗೆ "ಬರುವುದೇ ಇಲ್ಲ. ಏಕೆಂದರೆ ಅವನು ನಿರಪೇಕ್ಷ ಸುಖ ಶಾಂತಿ 
ಯಲ್ಲಿ ಯಾವಾಗಲೂ ತ ಸಾಗ ನೆ. ಅಂದರೆ ಅವನು ನೋವು ನಲಿವುಗಳ ಆಪೇಕ್ಷೆಯನ್ನೇ 
ತೊರೆದಿರುತ್ತಾನೆ "ಸ್ವಭಾವವಾದ' ಶಾಂತಿಯ ನೆಲೆ ಎಂದೂ, ಇದು ಚಾರ್ವಾಕದರ್ಶನದ. ಮಹ 
ದುಪಕಾರವೆಂದೂ, ತಾನೂ ಸುಃ ೨ಬವಾಗಿದ್ದು ನೆರೆಯವನನ್ನು ಸುಖವಾಗಿರುವುದಕ್ಕೆ ಅವಕಾಶ ಕಲ್ಪಿಸಿ, 
ಇಲ್ಲನಲ್ಲದ ಕಲ್ಪನೆಗಳು ಮನಸ್ಸಿ ಲ್ರಿ ಏಳಲು ಬಿಡದೆ ಸರ್ವರೂ ಸುಖವಾಗಿರಬೇಕೆಂದು ಹೇಳುವ 
ಚಾರ್ವಾಕರ ದೃಷ್ಟಿ "ಪ್ರಪಂಚ ಅನುಗ್ರಹ ದೃಷ್ಟಿ” ಎಂದೂ ಚಾರ್ವಾಕ ದರ್ಶನದ ಗುಣಗಳನ್ನು 


₹3 
3 
೨ 
೨5. 
CL 
೮ 
ಹಾ! 
"ತ್ನ 
CL 
© 
೧೨ 
೨5 
9% 


| 


ಎಪಿಕ್ಕೂರಿಯನ್ನರು ಮತ್ತು ಚಾರ್ವಾಕರು ೬೭ 


೬ 


ಇಲ್ಲಿ ನಾವು ಗಮನಿಸಬೇಕಾಗಿರುವುದು : ಎಪಿಕ್ಕೂರಿಯನ್ನರ ಭೌತವಾದಕ್ಕೂ (Materia- 
lism) ಅವರು ಪ್ರತಿಪಾದಿಸುವ ದೇವರ ಅಸ್ತಿತ್ವಕ್ಕೂ ಇರುವ ಔಚಿತ್ಯ, ಇದು ಸಮಂಜಸವೇ ಎಂಬ 
ಅಂಶ. ದೇವರಿದ್ದುನೆ. ಆದರೆ ಅವನು ಸೃಷ್ಟಿಕರ್ತನಲ್ಲ; ಅವನಿಗೂ ಮಾನವರಿಗೂ ಯಾವ 
ಸಂಬಂಧವೂ. ಇಲ್ಲ; ಅವನು ಉಪಾಸ್ಯನಲ್ಲ, ಮಾನವ ಉಪಾಸಕನಲ್ಲ-ಎಂಬ ಅವರ ಅಭಿಪ್ರಾಯ 
ವನ್ನು ಧಾರ್ಮಿಕ ಪ್ರವೃತ್ತಿಯುಳ್ಳ ಮಾನವ ಒಪ್ಪಲಾರ. ದೇವರಿದ್ದಾನೆ. ಎಂದ ಮೇಲೆ ಅವನು 
ಮಾನವನಂತೆ ದೋಷಪೂರ್ಣನಲ್ಲ- ಸೃಷ್ಟಿ ಅವನ ಕ್ರಿಯೆ, ಲೀಲೆ. ಮಾನವರನ್ನು ಸೃಷ್ಟಿಮಾಡಿ ತಮ್ಮ 
ನೈಜಸ್ವಿತಿಯನ್ನು ಪುನಃ ಪಡೆಯುವಂತೆ ಮಾಡುವುದೇ ದಯಾಪರನಾದ ಆತನ ಉದಾರ ಬುದ್ಧಿ 
ಎಂಬುದು ಧಾರ್ಮಿಕ ಮನೋವೃತ್ತಿಯುಳ್ಳ (Religious- minded) ಮಾನವನ ಆಚಲ ನಂಬಿಕೆ. 
ಭೌತಿಕವಾದವನ್ನು ಪ್ರತಿಪಾದಿಸಿಯೂ ದೇವರ ಅಸ್ತಿತ್ವವನ್ನೇಕೆ ಬಯಸಬೇಕು? ಅಣುಗಳು 
ಸ್ವಭಾವದಿಂದ ಸ್ವತಃ ಚಲನೆಯುಳ್ಳವು. ಚಲಿಸುವ ಆಣುಗಳ ಸಂಯೋಗ ಅಥವಾ ಘರ್ಷಣೆಯೇ 
| ವಸ್ತು; ಅಣುಗಳೆ ವಿಯೋಗವೇ ವಸ್ತುವಿನ ನಾಶ-ಎಂದು ಒಪ್ಪುವ ಎಪಿಕ್ಯೂರಿಯನ್ನರು, ದೇವರ 
ಅಸ್ತಿತ್ವವನ್ನೂ ಹೇಳಿ ದೇವರಿಗೂ ಪ್ರಪಂಚಕ್ಕೂ ಯಾವ ಸಂಬಂಧವೂ ಇಲ್ಲ ಎಂದು ತಿಳಿಯಪಡಿಸು 
ವುದು ಅವರ ಪ್ರಕೃತಿಭೌತಶಾಸ್ತ್ರದ (Metaphysics) ದೌರ್ಬಲ್ಯವನ್ನು ಎತ್ತಿ ತೋರಿಸುತ್ತದೆ. 
ಚಾರ್ವಾಕರಲ್ಲಿ ಈ ದೌರ್ಬಲ್ಯಕ್ಕೆ ಅವಕಾಶ ಇಲ್ಲ. ಆದರೆ "ಸ್ವಭಾವವಾದ' ವನ್ನು ತಮ್ಮ “ಅಣ 
ವಾದ'ವನ್ನು 'ಉಪಯೋಗಿಸಿಕೊಳ್ಳುವುದರ ಮೂಲಕ ಎಪಿಕ್ಕೂರಿಯನ್ನರು ಚಾರ್ವಾಕರಿಗಿಂತ ಅತ್ಯಂತ 
ಸಮರ್ಥವಾಗಿ ವಿವರಿಸುತ್ತಾರೆ. ಚಾರ್ವಾಕರಿಗೆ "ಅಣುವಾದ' ಹೊಸದು. ವಾಯು, ಅಗ್ನಿ, ನೀರು 
ಮತ್ತು ಪೃಥ್ವಿಣ-ಈ ನಾಲ್ಕು ಮಹಾಭೂತಗಳೇ ಅವರ ಭೌತಿಕ ಪ್ರಪಂಪದ ಸರ್ವಾಧಾರ. 


ಲೋಕಾಯತರ, ನಾಸ್ತಿಕರ ಮತ್ತು ಶ್ರದ್ಧಾಹೀನರ ಮೂಲ ಸೂತ್ರಗ್ರಂಥಗಳು ನಮಗೆ 
ಉಪಲಬ್ಬವಿಲ್ಲವೆಂಬುದು ಭಾರತೀಯ ತತ್ತ್ವಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿಯೇ ವಿದಿತವಿದೆ. 
ಯಾವುದೇ ಸಿದ್ಧಾಂತ ಅಥವಾ ವಿಚಾರಸರಣಿಯನ್ನು ಆದರ ಕಡು ವಿರೋಧಿಗಳ ಪ್ರತಿಪಾದನೆಯನ್ನು 
ಮಾತ್ರ ಅವಲಂಬಿಸಿ ಅರಿಯಬೇಕೆಂದು ಒತ್ತಾಯ ಬಂದರೆ ಆ ಮಾರ್ಗವು ಅತ್ಯಂತ ಕ್ಷೇಮಕಾರಿಯಾದು 
ದೇನೂ ' ಅಲ್ಲ, ಪೂರ್ವಗ್ರಹಗಳಿಂದಲೂ ವೈಯಕ್ತಿಕ ಮನೋವಿಕಲ್ಪಗಳಿಂದಲೂ . ವಿಮುಕ್ತರಾದ 
ವಿರೋಧಿಗಳು ವಿರಳ. ವಿರೋಧಿಗಳ ಅಭಿಪ್ರಾಯಗಳೇ ಪೂರ್ವಪಕ್ಷಗಳು. ಇವುಗಳ ನಿರೂಪಣೆಯು 
ಅಸಮರ್ಪಕ ಹಾಗೂ ಸಹಾನುಭೂತಿ ಕಾಣದ ರೀತಿಯಿಂದ ಬರುವುವೇ ಸಾಧಾರಣವಾಗಿರುವುದರಿಂದ, 
ಇವುಗಳ ತತ್ತ್ವಶಾಸ್ತ್ರೀಯ ಬೆಲೆಯನ್ನು ಸರಿಯಾಗಿ ಕಟ್ಟಿ ಸಮಂಜಸವಾಗಿ ನಿರ್ಣಯಿಸುವುದೇನೂ 


'ಸುಲಭವಲ್ಲ. ಸರ್ವಾಸ್ತಿವಾದಿ ಬೌದ್ಧರು, ಪಾಶುಪತರು ಮತ್ತು ಪಾಂಚರಾತ್ರರ ಸಿದ್ಧಾಂತಗಳು " 


ಶಂಕರಾಚಾರ್ಯರ ಕೈಯಲ್ಲಿ ಹೇಗೆ ಮುಕ್ಕಾಗಿವೆಯೆಂಬುದನ್ನು ಅನುಲಕ್ಷಿಸಿದಾಗ, ಒಂದು ಸಿದ್ಧಾಂತವನ್ನು 
ಅದರ ವಿರೋಧಿಗಳ ಪ್ರತಿಪಾದನೆಯ ಮೇಲಿಂದಲೇ ಆಧ್ಯಯನ ಮಾಡಬೇಕಾದ ಪ್ರಸಂಗವನ್ನು ಈ 
ತೊಂದರೆಗಳ ಯೋಗ್ಯ ಪರಿಜ್ಞಾನದಿಂದಲೇ ಪರಿಗ್ರಹಿಸಬೇಕೆಂಬುದು ವಿಶದವಾಗುತ್ತದೆ. 


—ದಕ್ಷಿಣಾರಂಜನ ಶಾಸ್ತ್ರೀ* 


ಕಾಕಾನ ಸಾಗಾ ಗದಾ 


*ಯಾಗಯಾತ್ರೀ ಭಾರತೀಯ ಸಂಸ್ಕೃತಿ, ಸಂ, 3 (1975), ಪು. 7 


| 


ek SEAR 


ಡಾ. ಎಸ್‌. ಗುರುರಾಜಾಚಾರ್‌ 


ಕರ್ನಾಟಕದ ಕೆಲವು ಖ್ಯಾತ ವರ್ತಕರು; 
ಕಿ.ಶ. 1300ರ ವರೆಗೆ 


` ಒಂದು ದೇಶದ ವಾಣಿಜ್ಯ ಅಲ್ಲಿಯ ಆರ್ಥಿಕಾಭಿವೃದ್ಧಿಯ ಸೂಚಿಯಿದ್ದಂತೆ. ಅಲ್ಲಿಯ ವರ್ತಕರು 

ದೇಶದ ಸಂಪತ್ತಿನ ಬೆನ್ನೆಲುಬಿನಂತೆ. ಕರ್ಣಾಟಕದಲ್ಲಿಯ ಆರ್ಥಿಕ ಜೀವನದೇಳಿಗೆಗೆ ಬಹುಪಾಲು ಕಾರಣ 
ಭೂತರಾದ ವರ್ತಕರು ಅಸಂಖ್ಯಾತರು. ಅವರು ಕನ್ನಡಮ್ಮನ ಮಕ್ಕಳೂ ಹೌದು; ಭಾರತದ ಅನ್ಯ 
ಪ್ರಾಂತ್ಯಗಳಿಂದ ಬಂದು ಕನ್ನಡದ ನೆಲದಲ್ಲೇ ನೆಲಸಿದವರೂ ಹೌದು. ಅಂತಹವರಲ್ಲಿ ಕೆಲವರನ್ನಾ 
ದರೂ ನಮ್ಮ ಶಾಸನ-ಸಾಹಿತ್ಯಗಳು ಸ್ಮರಿಸಿರುವುದು ಸಂತಸದ ವಿಷಯ. 

ಇಲ್ಲಿಯ ವರ್ತಕರನೇಕರು ಅತ್ಯಂತ ಪ್ರಭಾವಶಾಲಿಗಳಾಗಿದ್ದರೆಂಬುದು ಹಲವಾರು ಶಾಸನಗಳಿಂದ 
ಸುಸ್ಪಷ್ಟ. ರಾಜ್ಯದ ಸಂಪೂರ್ಣ ವಾಣಿಜ್ಯ ಇವರ ಅಧೀನದಲ್ಲಿದ್ದುದರಿಂದ, ಸಹಜವಾಗಿಯೇ ಇವರು 
ಅತಿ ಶ್ರೀಮಂತರಾಗಿದ್ದವರು. ಶಾಸನಗಳು ಇವರನ್ನು ಧನದನಿಗೆ (ಎ ಕುಬೇರ) ಹೋಲಿಸಿರುವುದೂ 
ಉಂಟು, ಉದಾ: ಬಿಜಾಪುರ ಜಿಲ್ಲೆಯ ತೇರಿದಾಳ ಪಟ್ಟಣದ ಪೇಟೆಯ ("ವಿಪಣಿಮಾರ್ಗ'ದ) 
ವರ್ಣನೆಯನ್ನೂ,! ಚಾಳುಕ್ಯ ಚಕ್ರವರ್ತಿ 3ನೆಯ ಸೋಮೇಶ ರನ “ವಿಕ್ರಮಾಂಕ್ಕಾಭ್ಯುದಯಂ'* 
ಚಂಪೂ-ಕಾವ್ಯದಲ್ಲಿನ, ಕಲ್ಯಾಣ ನಗರದ "ವಿಪಣಿಸದನ' ವರ್ಣನೆಯನ್ನೂ ನೋಡಬಹುದು. 

ಇವರಲ್ಲನೇತರು “ರಾಜಶ್ರೇಷ್ಠಿ'ಗಳೆನಿಸಿದ್ದವರು. ನಯಸೇನನ "ಧರ್ಮಾಮೃತದಲ್ಲಿಕಿ ಇಂತಹ 
ಹಲವು "ರಾಜಶ್ರೇಷ್ಠಿ'ಗಳು ಕಾಣಿಸಿಗುತ್ತಾರೆ. ಹೊಯ್ಸಳ ವಿಷ್ಣುವರ್ಧನನ ಆಸ್ಥಾನದಲ್ಲಿ "ರಾಜ 
ಶ್ರೇಷ್ಠ' ಪಟ್ಟವನ್ನಲಂಕರಿಸಿದ್ದ ಪೊಯ್ಲಳ-ಸೆಟ್ಟಿ ಮತ್ತು ನೇಮಿ-ಸೆಟ್ಟಿಯರ ಪ್ರಸ್ತಾಪ ಶ್ರವಣಬೆಳ 
ಗೊಳದಲ್ಲಿದೆ.4 

ಕೆಲವು ಗಣ್ಯ ವರ್ತಕರು ರಾಜರ ಹಾಗೂ ಅವರ ಉನ್ನತ ಅಧಿಕಾರಿಗಳ ಮೇಲೆ ವರ್ಚಸ್ಸು 
ಬೀರಬಲ್ಲವರಾಗಿದ್ದು, ಅವರೊಡನೆ ವ್ಯಾಪಾರಾದಿ ವಹಿವಾಟು ನಡೆಸುತ್ತಿದ್ದವರು. ಸೋವಿ-ಸೆಟ್ಟಿ 
` ಯು, ಕಟ್ಕೊಣಿ ಚಾಳುಕ್ಕ ದೊರೆ ಎರಡನೆಯ ಜಗದೇಕಮಲ್ಲ ಹಾಗೂ ಅವನ ಅಧಿಕಾರಿ ಬ್ರಹ್ಮದೇವ 
ಎದಂಡಾಧೀಶರೊಡನೆ ಅಂತಹ ವಹಿವಾಟು ನಡೆಸುತ್ತಿದ್ದವನೆಂಬುದು ಶಾಸನಗಳ ಹೇಳಿಕೆ.? 

ಶುನಸನಗಳಲ್ಲಿ ಬರುವ ಕೆಲವು ವರ್ತಕರ ವರ್ಣನೆಗಳು ಗಮನಾರ್ಹವಾಗಿವೆ, ಕೆಲವರು 
ರಾಜಪುರುಷರ ಸ್ನೇಹವನ್ನು ಸಂಪಾದಿಸಿದ್ದವರು* ಮತ್ತೆ ಕೆಲವರು ತಮ್ಮ ರಾಜರ "ರಾಜ್ಕಾ 


೩ 771, ೪, ನಂ. 21 (ಕ್ರಿ. ಶ. 1125) 

2 ಪು. 11-12 

3 1,.90; 2.159 ಇತ್ಯಾದಿ 

4 EC, 11, 137 (ಕ್ರಿಶ. 1177) 

56911 XV, Nos. 24 (ಕ್ರಿಶ. 1142); 35 (ಕ್ರಿ.ಶ. 1147) 
980, VII, Sh, 99 (ಕ್ರಿ.ಶ. 1127) 


೭೦ ಮಾನವಿಕ ಕರ್ಣಾಟಕ 


ಭ್ಯುದಯ' ಕ್ಕೆ ಕಾರಣರೆನಿಸಿದ್ದವರು.? ಇನ್ನು ಕೆಲವರು ತಮ್ಮ "ಪುರ-ಮೂಲಸ್ತಂಭರಾಗಿದ್ದ ವರು. i 
ಶಾಸನಗಳಲ್ಲಿನ ಇಂತಹ ವರ್ಣನೆಗಳನ್ನುಗಮನಿಸಿದಾಗ ಮಹಾಭಾರತದ ಈ ಉಕ್ತಿ ನೆನಪಿಗೆಬರುತ್ತದೆ: 
“ವರ್ತಕರ ವ್ಯಾಪಾರದ ಅಭಿವೃದ್ಧಿಯಲ್ಲಿ ರಾಜ ಸದಾ ಆಸಕ್ತನಾಗಿರಬೇಕು, ಏಕೆಂದರೆ! ೫ 


ಆವನಿಂದ ರಾಜ್ಯ ಬಲಿಷ್ಕವಾಗುತ್ತದೆ, ವ್ಯವಸಾಯ  ಊರ್ಜಿತವಾಗುತ್ತದೆ, ಸಂಪತ್ತು 
ಹೆಚ್ಚುತ್ತದೆ........ರಾಜ್ಯದಲ್ಲಿ. ವರ್ತಕರಿಗಿಂತಲೂ ಹೆಚ್ಚಿನ ಐಶ್ವರ್ಯ ಬೇರಾವುದೂ ಇಲ್ಲ”,? 


ಹಲವು ವರ್ತಕರ ಧರ್ಮಸರಾಯಣತೆ, ಔದಾರ್ಯ ಮುಂತಾದ ಗುಣಗಳನ್ನು ಶಾಸನಗಳು 
ಮುಕ್ತಕಂಠದಿಂದ ಹೊಗಳಿವೆ. ಅಂತಹ ಒಂದೆರಡು ಹೆಸರುಗಳನ್ನು ಇಲ್ಲಿ ಪ್ರಸ್ತಾಪಿಸಬಹುದು. 
ಪಟ್ಟಣಸ್ವಾಮಿ ನೊಕ್ಕಯ್ಯನನ್ನು "ನಖರಮುಖಮಂಡನ', *ಸಿರಿಗಾವಾಸ,' "ಧರ್ಮದ 
ತವರ್ಮನೆ' ಮುಂತಾಗಿ ವರ್ಣಿಸುತ್ತದೆ ಒಂದು ಶಾಸನ ಈತ ಜಿನಾಲಯವನ್ನು ನಿರ್ಮಿಸಿ, 
ಅನೇಕ ಪಂಚಲೋಹದ ಪ್ರತಿಮೆಗಳನ್ನು ಮಾಡಿಸಿ, ಕೆರೆಗಳನ್ನು ಕಟ್ಟಿಸಿ ಕೀರ್ತಿಶೇಷನೆನಿಸಿದ್ದಾನೆ. 
"ಸ್ರೀಮನ್ಮಹಾವಡ್ಡ ವ್ಯವಹಾರಿ'ಯೆನಿಸಿದ್ದ  ಕುಲ್ಲಹಣರಾಹುತನಂತೂ “ಧರ್ಮಾವತಾರ'" 
"ಸರ್ವಜೀವದಯಾಪರ'. ಈತನೂ, ಈತನ "ಅರ್ಧಾಂಗ ಶರೀರಿ'ಯಾಗಿದ್ದ ಸಹಜಾದೇವಿಯೂ 
ಸೇರಿ ದೊಡ್ಡಗದ್ದವಳ್ಳಿಯಲ್ಲಿ (ಹಾಸನ ಜಿಲ್ಲೆ) ಮಹಾಲಕ್ಷ್ಮೀ ದೇವಾಲಯವನ್ನು ನಿರ್ಮಿಸಲಾಗಿ, 
ಆ ಊರು “ಅಭಿನವ ಕೊಲಾಪುರ'ವುಯಿತಂತೆ : 
10 ಸ್ವಸ್ತಿಶ್ರೀ ಭುವನ ಭವನವೆಳಾ ಏನೀಪಾ 
1] . ರಿ ಯಾತ್ರ ತನ್ಮಧ್ಯದೇಶೋದೃವ ಮಹಿತಕುಳತಿಳ 
12 ಕ ಧರ್ಮ್ಮಾವತಾರ ಸರ್ವ ಜೀವದಯಾಪರರಪ್ಪ ॥ ಸ್ವಸ್ತಿ ಸೆ 
13 ಮಸ್ತ ಪ್ರಸಸ್ತಿ ಸಹಿತಂ ಶ್ರೀಮನ್ಮಹಾ ವಡ್ಡ ವ್ಯವಹಾ 
14 ರಿ ಕುಲ್ಲಹಣರುಹುತರುಂ ಅರ್ಧಾಂಗ ಶರೀರಿಯರಪ್ಪ ಸ 
15 ಜಜಾದೇವಿಯರುಂ ಶ್ರೀಮತು ಅಭಿನವ ಕೊಲ್ಲಾಪು 
16: ರವಂಗೆಯ್ಸಿ ಶ್ರೀಮನ್ಮಹಾಲಕ್ಷ್ಮೀದೇವಿಯ ಪ್ರಾ 
17 ಸಾದವಂ ಗೆಯ್ದು ಎವ ಜೋ ಷಾ 
ಈ ಮಹಾಲಕ್ಷ್ಮೀದೇವಾಲಯ, ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪದಲ್ಲಿ ಒಂದು ವಿಶಿಷ್ಟ 
ವಾದ ಸ್ಥಾನ ಪಡೆದಿದೆ. 
ಆಂತರಿಕ ಹಾಗೂ ವಿದೇಶೀ ವ್ಯಾಪಾರಗಳ ಮೂಲಕ ಕರ್ಣಾಟಕದ ಐಶ್ವರ್ಯವನ್ನು ಹೆಚ್ಚಿಸಿ, 
ತಾವೂ “ಲಕ್ಷ್ಮೀಪುತ್ರ'ರೆನಿಸಿದವರೂ ಈ ವರ್ತಕವರೇಣ್ಕರೇ. ಇಂತಹ ಅನೇಕರಲ್ಲಿ ಚಟ್ಟಿಸೆಟ್ಟಿ ಮತ್ತು 
ಆತನ ಅನುಜ ದಾಸಿಸೆಟ್ಟಿ ಎರಡು ಹೆಸರು ಮಾತ್ರ. ಅರಸೀಕೆರೆಯ ಶಾಸನವೊಂದು! ಈ 
ವರ್ತಕ ಸಹೋದರರ ವೈಶ್ಶಾನ್ವಯವನ್ನು ಕೊಟ್ಟು ಸಃ ಅವರ ವಾಣಜ್ಯ ವಹಿವಾಟಿನ ವೈಖರಿಯನ್ನು 
ಬಣ್ಣಿಸುತ್ತದೆ. “ಸೆಟ್ಟಿಯರನ್ವಯವೆಂಕ ತೆಂದಡೆ” : ಮಾರಿಸೆಟ್ಟಿ ಮತ್ತು ಪೋಚಲೆ ದಂಪತಿಗಳಿಗೆ 


7 Ibid., VIL, Nr. 57 (ಕ್ರಿ.ಶ. ಸು 1077) 

5.911 IX,;, 297 (ಕ್ರಿ.ಶ. 1077) 

* ಎಂ. ಚಿದಾನಂದ ಮೂರ್ತಿ, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು. 381 
(ಅಡಿ ಟಿಪ್ಪಣಿ 116) 

1 EC, VIll, Nr. 57 (ಕ್ರಿ.ಶ. 1062) 

“EC V,Hn149 (ಕ್ರಿ.ಶ. 1113) 

28 Jbid., Ak. 22 (ಕ್ರಿ.ಶ. 1188) 


ಕರ್ಣಾಟಕದ ಕೆಲವು ಖ್ಯಾತ ವರ್ತಕರು ೭೧ 


“ಕಮ್ಮಟದ ಚೆಟ್ಟಿಸೆಟ್ಟ ಗುಣಿದಾಸಿ ಸೆಟ್ಟೆಗಳ್‌ ಜನಿಸಿದರ್‌-ಕಮ್ಮಟದ ಚಟ್ಟಿ ಸೆಟ್ಟಿ ಯನ್ನು ಕುರಿತು 


ಟಿ 


ವರ್ಣಿಸುತ್ತಾ, ಸ ಭೂಮಿಗೆ ಚಟ್ಟ ಸಿಟ್ಟ ಧನದಂ ಧನದೇ ಳ್ಳ ಯೊಳಿನ್ತು ನೋಳ್ಪಡಂ'' ಎನ್ನುತ ತ್ತದೆ 
ಶಾಸನ. 

ಇನ್ನು. ಆತನ ವಾಣಿಜ್ಯೊ ೀದ್ಯಮ : 

37 “ಹರಿಯ ಹಯಕ್ಕೆ ಕೋಡೆನಿಪ ಹೇ 
38 ಷಯಚಯಂಗಳ ನಿಂದ್ರ Res ರೆಯೆನಿಸಿರ್ಪ್ಪ 

ದನ್ತಿಗಳನಭ್ರದೊಳಾದ ಸುಪಾಣಿ ಮುತ್ತಿನೊಳ್‌ ಸರಿಯೆನಿಸಿಪ್ಪ ಮುತ್ತುಗಳನೆ 
39 ಯ್ದೆ ಬಹಿತ್ರದೆ ೪ ಮಾಜುವಂಧರಣಿಪರ್ಗೊಲ್ಹು 

ಕಮ್ಮಟದ ಚಟ್ಟಿ ಪಸೆಟ್ಟಿ ಸಂತತಂ ॥'' 

ಈತ ಹಡಗುಗಳಲ್ಲಿ ನ ಬಹಿತ್ರ) ಉತ್ತಮ ಜಾತಿಯ ಕುದುರೆಗಳು, ಆನೆಗಳು ಮತ್ತು 
ಮುತ್ತುಗಳನ್ನು ಆಮದು ಮಾಡಿಕೊಂಡು, ರಾಜರುಗಳಿಗೆ ಮಾರಾಟ ಮಾಡುತ್ತಿದ್ದನಂತೆ. ಈತನ 
ತಮ್ಮ ದಾಸಿಸೆಟ್ಟಿಯೂ ಅಷ್ಟೇ ಪ್ರಸಿದ್ದ. ಈ “ಅನುಪಮ ವಣಿಜಂ ದಾಸೆಯಂ ದೋ ಷದೂರಂ,'' 
ತನ್ನ ವಾಣಿಜ್ಯ ಜಾಲವನ್ನು ಇಡೀ ದೇಶದ ಉದ್ದಗಲಕ್ಕೂ ಹರಡಿದ್ದ. ದೇಶದ ಉತ್ತರದಿಂದ 
ತರಿಸಿದ “ಭಾಂಡ'ಗಳನ್ನು ದಕ್ಷಿಣಕ್ಕೂ, ಪೂರ್ವದಿಂದ ಬಂದವುಗಳನ್ನು ಪಶ್ಚಿಮಕ್ಕೂ ಹೀಗೆ ನಾನಾ 
ದಿಕ್ಕುಗಳಿಗೆ 'ಭಾಂಡ'ಗಳನ್ನು “ಅಟ್ಟು 3 ದ್ದ ಭಾರಿ ವರ್ತಕ ಈ ದಾಸಿಸ ಸೆಟ್ಟಿ. 

ಇನ್ನು, ಭಾರತದ ಬೇರೆ ಬೇರೆ ಪ್ರಾ ಂತ್ಯಗಳಿಂದ ಬಂದು ಇಲ್ಲಿ ನೆಲಸಿದ್ದ ವರ್ತಕರನೇರು 
ಅಷ್ಟೇ ಪ್ರಖ್ಯಾ ತರೆನಿಸಿದ್ದರು. ಇವರಲ್ಲಿ, ಕೇರಳಪುತ್ರರು ಹೆಚ್ಚು ಗಮನವನ್ನು ಸೆಳೆಯುವಂತಹವರು 
ಒಂದೆರಡು ಇದಕ್‌ ನಗಳನ್ನು ನೋಡಬಹುದು. 

ಅರಸೀಕೆರೆಯ ಎರಡು ಶಾಸನಗಳಲ್ಲಿ! ದಾಮೋದರ ಸೆಟ್ಟಿಯ ಪ್ರಸ್ತಾಪವಿದೆ. ಈತ 
ಗೋವಿಂದ ಮತ್ತು ಔಚೆರು ನಂಗೆಯರ ಮಗ. ಹೊಯ್ಸಳ ದೊರೆ ಇಮ್ಮಡಿ ನರಸಿಂಹನ ಆಪ್ಪ 
ರಾಜಶ್ರೇಷ್ಠಿ. ವಸ್ತುಗಳ ಹಾಗೂ ಪ್ರಾಣಿಗಳ (ಆನೆ, ಕುದುರೆ ಇತ್ಯಾದಿಗಳ) ಪರೀಕ್ಷೆಯಲ್ಲಿ ತ ತಜ್ಞ. 
ಹಲವಾರು ದೇವಾಲಯಗಳನ್ನು ಕಟ್ಟಿಸಿ, ದೇವರ ವಿಗ್ರಹಗಳನ್ನು ಸ್ಕಾ ಪಿಸಿ, ಭೂಮಿ ದಾನಗಳನ್ನು 
ಮಾಡಿ, ಕೀರ್ತಿಶೇಷ್ಮನೆನಿಸಿದ್ದಾ ನೆ. | 

ಕುಂಜೆಸೆಟ್ಟಿಯ ಪ್ರಸ್ತಾಪ ಅರಸೀಕೆರೆಯ ಮತ್ತೊಂದು ಶಾಸನದಲ್ಲಿದೆ ಈತ ಕೇವಲ 
ತಕ್ಕಡಿ-ಬಟ್ಟುಗಳನ್ನು ಹಿಡಿಯುವ ವರ್ತಕಸಾಮಾನ್ಯನಲ್ಲ ; ಕ ರಣರಂಗದಲ್ಲಿ ಕತ್ತಿಯನ್ನು ಹಿಡಿದು 
ಕಾದಾಡುವ ಯೋಧನೂ ಹೌದು. ಹೊಯ್ಸಳ ದೊರೆ ಇಮ್ಮಡಿ ಬಲ್ಲಾಳ ಉಚ್ಚಂಗಿಗೆ ಮುತ್ತಿಗೆ 
ಹಾಕಿದಾಗ, ಕುಂಜಸೆಟ್ಟಿ ದೊರೆಯ ಪರವಾಗಿ ಕಾದಾಡಿ, "ಸುಭಟ ಪಟ್ಟ' ವನ್ನು ಗಿಟ್ಟಿಸಿದ 
“ವೀರಬಣಂಜು'. ಈತನ "ಅಳಿಯ ಕೊಂಡನಂಬಿ, ಇವನ ತಮ್ಮಂದಿರು ದಾಮೋದರ ಮತ್ತು 
ಕುಂಜನಂಬಿ. 

13 70/1, Ak. 82 (ಕ್ರಿ.ಶ. 1234) ; XV, Ak. 217 G.ಶ, 1232) 

16 70/0, V, Ak, 108 (ಕ್ರಿ.ಶ. 1255) 

15 ಶಾಸನದಲ್ಲಿ ಕಾಣಿಸುವ ಈ "ಅಳಿಯ' ಎಂಬ ಪದವನ್ನು ಮಗಳ ಗಂಡ (600-11-1೩%7 
ಎಂಬ ಅರ್ಥದಲ್ಲಿ ರೈಸ್‌ ಮುಂತಾದವರು ತೆಗೆದುಕೊಂಡಿರುವರು. ಆದರೆ, 'ಅಳಿಯ “ಜ್‌ 
ರೂಢಿಯಲ್ಲಿರುವ ಕೇರಳ ಪುತ್ರರಲ್ಲಿ, "ಅಳಿಯ'ನನ್ನು "ಸೋದರ (ಸಹೋದರಿಯ ಮಗ) ಅಳಿಯ 
ಎಂದು ಅರ್ಥ ಮಾಡುವುದು ಹೆಚ್ಚು ಸೂಕ್ತವೆಂದು ನನ್ನ ಮಾನ್ಯ ಮಿತ್ರರಾದ ಡಾ. ಕೆ.ವಿ. ರಮೇಶ 
ಅವರು ಸಲಹೆ ಮಾಡುತ್ತಾರೆ. 


೭೨ ಮಾನವಿಕ ಕರ್ಣಾಟಕ 


ಕುಂಜನಂಬಿ ಎಲ್ಲ ವಿಧ ರತ್ನಗಳನ್ನು ಸ ಸುವ ತಜ್ಞ. ಇಷ್ಟು ಮಾತ್ರವಲ್ಲ, ಒಬ್ಬ ' 
ಸುಪ್ರಸಿದ್ಧ ರಾಯಭಾರ ಕುಶಲಿ (diplomat): ಣದಲ್ಲಿನ ಹೊಯ್ಸಳ ಇಮ್ಮಡಿ ಬಲ್ಲಾಳ, 
ಉತ್ತ ರದೆ್ಲಿನ "ಬಲ್ಲಹ' (ಎ. ವಲ್ಲಭ) ಅಂದರೆ pl 1. ರ ನಡುವೆ ಸಂಧಿಯನ್ನು 2 
ಮಾಡಿಸಿದ `ಸಂಧಿವಿಗ್ರಹ? ಚತುರನಂತೆ ಈತ. ಮಾಳವ, ಕಳಿಂಗ, ಚೋಳ "ಮತ್ತು ಪಾಂಡ್ಕರಾಜರು 3 
ಗಳೆಲ್ಲರ ಆವಶ್ಯಕತೆಗಳನ್ನು ಪೂರೈಸಬಲ್ಲ ಸಮರ್ಥ ವರ್ತಕ. ಇಡೀ ಹೊಯ್ಸಳ ರಾಜ್ಯದಲ್ಲಿ. ಇವನಿಗೆ ' 
ಸರಿಸಾಟಿಯಾದ ಮತ್ತೊಬ್ಬ 'ಸೆಟ್ಟಿ'ಯಿರಲಿಲ್ಲವೆಂಬುದು ಶಾಸನದ ಹೇಳಿಕೆ. ” 


ಕುಂಜನಂಬಿಯ “ಅಳಿಯ' ಭಂಡಿನಂಬಿ, ಭಂಡಿ (೬ ಗಾಡಿ) ಭರ್ತಿ ತುಂಬಿದ ಹಣವನ್ನು ದಾನ 
ಮಾಡಿದ್ದ ರಿಂದ ಇವನಿಗೆ ಈ ಹೆಸರು. 


ಬಳ್ಳುರಿ ಜಿಲ್ಲೆಯ ಶಾಸನಗಳೂ ಕೆಲವು ಹಾನಿಯ ವರ್ತಕರ ಬಗ್ಗೆ ಪ್ರಸ್ತಾಪ ಮಾಡಿವೆ. 
“ಮಲೆಯಾಳ. 'ವಡ್ಡ -ವ್ಯವಹಾರಿ' ಕೊಮರ ಮೂರ, ಬಾಗಲಿಯಲ್ಲಿನ ದೇವಾಲಯಕ್ಕೆ, ನಂದಾದೀಪ 
ಕ್ಕಾಗಿ 5 ಗದ್ಯಾ ಣಗಳನ್ನು ಕ್ರಿ.ಶ. 1108ರಲ್ಲಿ ದಾನಮಾಡಿದ್ದಾ ನೆ. ಮಹಾಮಲಿಯಾ ವಡ್ಡ- 
ವ್ಯವಹಾರಿ' ಪೊನ್ಮೂಖ ಸೆಟ್ಟಿ ಯೂ ಅದೇ ಸ್ಥಳದ ದೇವಾಲಯವೊಂದಕ್ಕೆ ಕ್ರಿಶ. 1113ರಲ್ಲಿ 14 
ಗದ್ಮಾ ಣಗಳನ್ನು ದಾನ: ಮಾಡಿರುವನು. ಹಾಗೆಯೇ, 'ಶ್ರೀಮಾನ್‌ ನಾನಾದೇಶಿ-ಮಲೆಯಾಳ-ವಡ್ಡ - 
ವ್ಯವಹಾರಿ' ನಂಬಿಗಣ್ಣಿ ಸೆಟ್ಟಿ ದುಗ್ಗ ತಿಯೆಂಬಲ್ಲಿ ದತ್ತಿಯೊಂದನ್ನು ಬಿಟ್ಟಿದ್ದಾನೆ (ಕ್ರಿ.ಶ. 1126ರಲ್ಲಿ), 


ಈಗ ತಿಗುಳ (ತಮಿಳು) ದೇಶದ ವರ್ತಕರು ಕೇರಳ ಪುತ್ರರಂತೆ, ತಮಿಳು ನಾಡಿನ ಪೆಕ್ಕಳೂ 
ಸಹ ಇಲ್ಲಿನ ವಾಣಿಜ್ಯೋದ್ಯಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುವುದು ಶಾಸನಗಳಿಂದ ಸ್ಪಷ್ಟವಾಗಿದೆ. 


ಚೋಳದೇಶದಲ್ಲಿದ್ದ ರಾಜರಾಜ ಏಳನಾಡಿನ 'ಬ್ರಹ್ಮದೇಯ' ಗ್ರಾಮವಾದ ಅಕ್ಕೂರಿನ ಪರಿಯಾ 
ಳುವ-ಸೆಟ್ಟಿ, ಹೆಂಜೇರುವಿನಲ್ಲಿ ದೇವಾಲಯವೊಂದನ್ನು ಕಟ್ಟಿಸಿ ಅದಕ್ಕೆ ಭೂಮಿಯನ್ನು ದತ್ತಿ 
ಯಾಗಿ ಬಿಟ್ಟಿರುವನು.3? 


ಧಾರವಾಡ ಜಿಲ್ಲೆಯ ಹಾನಗಲ್ಲಿನ, 12ನೆಯ ಶತಮಾನದ ಲಿಪಿಯಲ್ಲಿ ಬರೆದಿರುವ ಎರಡೇ 
ಸಾಲುಳ್ಳ ಶಾಸನ, ಅಲ್ಲಿಯ `ತಿಗುಳ ಬೆವಹಾರಿಗಳ ಕೇರಿ'ಯನ್ನು ಪ್ರಸ್ತಾಪಿಸಿದೆ : 


1 ಶ್ರೀನನ್ನನ ಪಿಳ್ಳೆಯ ರಾಮೇಸ್ವರ ದೇವರ ತಿಗುಳ ಬೆ- 
2 ವ ಹಾರಿಗಳ ಕೇರಿಯ ಸೀಮೆ 


ಬೀಮ ಬಳೆಗಾರಸೆಟ್ಟಿ' "ತೆಲುಂಗ ರವನು (ಮೂಲತಃ ತೆಲುಗು ದೇಶದವನು). ಈತ 
ಶಿವನ ಭಕ್ತ. ಜಗಳೆ ಅಗ್ರಹಾರದ "ಪ್ರಭು' ಮತ್ತು "ಪ್ರಜೆ'ಗಳ ಸಮ್ಮುಖದಲ್ಲಿ ಈತ ಐನೂರು 
ಎರಬ ಕೆಲವು ಭೂಮಿಗಳನ್ನು ದಾನಮಾಡಿದಂತೆ, ಸೊರಬದ "(ಶಿವಮೊಗ್ಗ ಜಿಲ್ಲೆಯ) 


14 51/1, 13 j, Nos:177; 189: and 215 respectively 
27 Ibid, No. 268 (ಕ್ರಿ.ಶ. 1162) 

೩38 KI, V, No. 105 

® MAR (1938), No. 103 (8.ಶ, 1077) 


py 
೩ 


ಕರ್ಣಾಟಕದ ಕೆಲವು ಖ್ಯಾತ ವರ್ತಕರು ೭೩ 
ಕಡೆಯದಾಗಿ, ಸೌರಾಷ್ಟ್ರದಿಂದ ಬಂದು ಕರ್ನಾಟಕದಲ್ಲಿ ನೆಲಸಿ, ಪ ಸಿದ್ಧ ವಚನಕಾರರ : ಸಾಲಿ 
ನಲ್ಲಿರುವ ಶಿವಶರಣ ಆದಯ್ಯನ ಬಗ್ಗೆ ಒಂದೆರಡು ಮಾತುಗಳು. ಈತ ಸೌರಾಷ್ಟ್ರ ದ. ಶ್ರೀಮಂತ 
ವರ್ತಕ ಕುಟುಂಬದಲ್ಲಿ, ಘೋರದತ್ತ "ಮತ್ತು ಪುಣ್ಯವತಿಯರ ಮಗನಾಗಿ ಜನಿಸಿದ. 'ತಮ್ಮ ವಂಶದ 
ಕಸಬಾದ ವಾಣಿಜ್ಯದಲ್ಲಿ ಮಗನು ನಿರತನಾಗಬೇಕೆಂಬುದು ತಂದೆ ತಾಯಿಗಳ ಅಭಿಲಾಷೆ. “ಅಂತೆಯೆ, 
ಆದಯ್ಯ ಪುಲಿಗೆರೆಗೆ (ಇಂದಿನ ಲಕ್ಷ್ಮೇಶ್ವರ, ಧಾರವಾಡ ಜಿಲ್ಲೆ) ಬಂದು ನೆಲೆಸಿ, ಬಹುಶಃ ಚನ್ನ 
ಬೆಳ್ಳಿಯ ವ್ಯಾಪಾರ ಮಾಡುತ್ತಿದ್ದಂತೆ ಕಾಣುತ್ತದೆ.30 ' 


ee 


39 ಆದಯ್ಮನ ವಚನಗಳು, ಮುನ್ನುಡಿ, ಪು. 11-1೪: ವಚನಗಳು, 294-96, ಪು. ತ 


ಹೊಯ್ಸಳ ಅರಸರ ಉದಾರ ನೀತಿಯಿಂದಾಗಿ ಎಲ್ಲ ಧರ್ಮಗಳು ರಾಜಾಶ್ರಯವನ್ನು ಪಡೆ 

ದುವು.. ಆಳರಸರ, ಅರಸಿಯರ ಮತ್ತು ಅಧಿಕಾರಿಗಳ ಪ್ರೋತ್ಸಾಹದಿಂದ ಜೈನ, ಶೈವ ಮತಗಳು 

ಪುಷ್ಟವಾಗಿ ಬೆಳೆದುವು. ಧಾರ್ಮಿಕ ಕ್ಷೇತ್ರದಲ್ಲಿ ಈ ಕಾಲದ ಒಂದು ವೈ ೈಶಿಷ್ಟ ವೆಂದರೆ “ರಾಮಾನುಜ 

ಚಾರ್ಯರ ವಿಶಿಷ್ಟಾದ್ವೈತ ಮತದ ಉಗಮ. ಚೋಳ ರಾಜ್ಯ ದಲ್ಲಿಯ ಪ್ರತಿಕೂಲ ಪರಿಸ್ಥಿ ತಿಯಿಂದಾಗಿ 
ಹೊಯ್ಸಳ ರಾಜ್ಯಕ್ಕೆ ಬಂದ ರಾಮಾನುಜಾಚಾರ್ಯರಿಗೆ ಇಲ್ಲಿಯ ಅರಸರಿಂದ ಪ್ರೋತ್ಸಾ ಹ. ದೊರೆ ` 

ಯಿತು. ವಿಷ್ಣು ಭಕ್ತಿ ಯನ್ನೂ ವಿಷ್ಣುವಿಗೆ ಸಂಪೂರ್ಣ ಶರಣಾಗತಿಯನ್ನೂ ಬೋಧಿಸಿದ ಈ Cuca 


ಹೊಯ್ಸಳ ರಾಜ್ಯ ದಲ್ಲಿ ವಿಶೇಷವಾಗಿ ಪ್ರಚಾರವನ್ನು ಪಡೆಯಿತು. * 
ಡಾ. ಪಾಂಡುರಂಗರಾವ ದೇಸಾಯಿ 


ಡಾ. ಶ್ರೀನಿವಾಸ ರಿತ್ತಿ 
ಡಾ. ಬಾ. ರಾ. ಗೋಪಾಲ 


1 ಪ್ರಾಚೀನ ಭಾರತದ ಚರಿತ್ರೆ, ಕರ್ನಾಟಕ ವಿಶ್ವವಿದ್ಯಾಲಯ (ಧಾರವಾಡ, 1973),ಪು.449 


ಎಚ್‌. ಎಂ. ನಾಗರಾಜು 
ತೊಣ್ಣೂ ರು 


ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲ್ಲೂಕಿನಲ್ಲಿರುವ ತೊಣ್ಣೂರು, ಕರ್ನಾಟಕದ ಇತಿಹಾಸ 
ಪ್ರಸಿದ್ಧ ಸ್ಥಳಗಳಲ್ಲೊಂದು. ಇದು ಬಹು ದೀರ್ಫಕಾಲ ರಾಜಕೀಯ, ಧಾರ್ಮಿಕ ಚಟುವಟಿಕೆ ಮತ್ತು 
ಕಲಾರಾಧನೆಯ ಕ್ಷೇತ್ರವಾಗಿತ್ತೆಂದು ಐತಿಹಾಸಿಕ ಆಧಾರಗಳಿಂದ ತಿಳಿದುಬರುತ್ತದೆ. ಮುಖ್ಯವಾಗಿ 
ರ್ನಾಟಕದ ಮಹಾ ರಾಜ ವಂಶಗಳಲ್ಲೊಂದಾದ ಹೊಯ್ಸಳರ ಕಾಲದಲ್ಲಿ ಇದು ಪ್ರಾಂತೀಯ 
ರಾಜಧಾನಿಯ ಸ್ಥಾನವನ್ನು ಪಡೆದಿತ್ತು. ಶ್ರೀರಾಮಾನುಜರಂತಹ ದಾರ್ಶನಿಕರು ಈ ಸ್ಥಳದಲ್ಲಿ 
ತಂಗಿದ್ದರೆಂದು ಹೇಳಲಾಗಿದೆ. ಹೀಗೆ ಧಾರ್ಮಿಕ ದೃಷ್ಟಿಯಿಂದಲೂ ಪವಿತ್ರವಾಗಿರುವ ಸ್ಥಳ "ಇದು. 
ವಿವಿಧ ಕಾಲಗಳಲ್ಲಿ ಕರ್ನಾಟಕದ ರಾಜರುಗಳು ಕಟ್ಟಿಸಿದ ದೇವಾಲಯಗಳು ಇಂದಿಗೂ ಕಲಾವ್ಠೆ ಭವದಿಂದ 
ಮೆರೆಯುತ್ತಿವೆ. "ಇಲ್ಲಿಯ ಆವಶೇಷಗಳು ಮತ್ತು ಶಾಸನಗಳಿಂದ ಇದು ಒಂದು ಕಾಲಕ್ಕೆ ಬಾಳಿದ 
ಊರಾಗಿತ್ತೆಂದು ತಿಳಿದುಬರುತ್ತದೆ. ಈ ಎಲ್ಲಾ ಕಾರಣಗಳಿಂದ ತೊಣ್ಣೂರು ನಾವು ಗಮನಿಸ 
ಬೇಕಾದ ಐತಿಹಾಸಿಕ ಸ್ಥಳವಾಗಿದೆ. 


ತೊಣ್ಣೂರು ಮೇಲುಕೋಟೆ ಬೆಟ್ಟದ ದಕ್ಷಿಣ ತುದಿಯಲ್ಲಿ ಶ್ರೀರಂಗಪಟ್ಟಣದ ವಾಯುವ್ಯ 
ಭಾಗಕ್ಕೆ 16 ಕಿಮೀ. ದೂರದಲ್ಲಿದೆ, ಪಾಂಡವಪುರ ಮತ್ತು ನಾಗಮಂಗಲ ರಸ್ತೆಗೆ ಸುಮಾರು 3 
ಕಿಮೀ. ದೂರದಲ್ಲಿದೆ. ಶಾಸನಗಳಲ್ಲಿ ಈ ಊರನ್ನು ಯಾದವಪುರ! ಯಾದವನಾರಾಯಣ- 
ಚತುರ್ವೇದಿ ಮಂಗಲ ಮತ್ತು ತೊಂಡನೂರು ಎಂದು ಉಲ್ಲೇಖಿಸಲಾಗಿದೆ. ಹೊಯ್ಸಳರು 
ಯದುವಂಶಕ್ಕೆ* ಸೇರಿದವರೆಂದು ಹೇಳಿಕೊಂಡಿರುವುದರಿಂದ "ಯಾದವಪುರ' ಎಂದು ಆವರ ವಂಶದ 
ಹೆಸರನ್ನೇ ಇಡಲಾಗಿತ್ತೆಂದು ತಿಳಿದುಬಂದಿದೆ. ಅಲ್ಲದೆ ತೊಣ್ಣಮಾರನೆಂಬವನು ಇಲ್ಲಿ ರಾಜ್ಯಭಾರ 
ಮಾಡಿದ್ದರಿಂದ ತೊಂಡನೂರು ಎಂಬ ಹೆಸರು ಬಂತೆಂದು ಐತಿಹ್ಯ ಉಂಟು, ಆ ತೊಂಡನೂರೇ 
ತೊಣ್ಣೂ ರಾಗಿರಬಹುದು. 


ತೊಣ್ಣೂರಿನ ಇತಿಹಾಸವನ್ನು ಹೊಯ್ಸಳರ ಕಾಲದಿಂದೀಚೆಗೆ ಮಾತ್ರ ಗುರುತಿಸಬಹುದು. 
ಇಲ್ಲಿ ಹೊಯ್ಸ ಛರಿಗೆ ಸಂಬಂಧಿಸಿದಂತೆ. ಮೂವತ್ತಕ್ಕೂ ಮಿಕ್ಕು ಶಾಸನಗಳು ದೊರೆಯುತ್ತಿವೆ. 1120ರಲ್ಲಿ 
ವಿಷು ವರ್ಧನ ಯಾದವಪುರ ತುವ್ವಳೇಶ್ವರ ದೇವಾಲಯಕ್ಕೆ ದತ್ತಿ ಬಿಟ್ಟಿರುವುದು ಶಾಸನದಿಂದ 
ತಿಳಿದುಬರುತ್ತ ದೆ. ಇದರಿಂದ ಯಾದಪಪುರ ಹಿಂದಿನಿಂದಲೂ ಸಾಕಷ್ಟು ಪ್ರಾ ಮುಖ್ಯ ಪಡೆದ 
ಸ್ಥಳವಾಗಿತ್ತೆಂದು ಹೇಳಬಹುದಾ. ಆದರೆ ಈ ದೇವಾಲಯ ಈಗ ಇಲ್ಲ. ವಿಷ್ಣುವರ್ಧನ ಅನೇಕ 


1 EC, 111, Sr. 43; My. 16; M.A:R, 1932, Pp: 189 
EC, Ill, Sr. 76, XIV, Sr, 244 and Sr. 235 

3 EC, Xv, Sr. 230, Sr, 152, Sr: 61 

‘EC, VI. K1-22 

5 70, 111, Sr. 43 


4 3 ಮಾನವಿಕ ಕರ್ಣಾಟಕ 


ಸಲ ಯಾದವಪುರದಲ್ಲಿ ವಾಸ್ತವ್ಯ ಹೂಡಿದ್ದನೆಂದು ಶಾಸನಗಳು ತಿಳಿಸುತ್ತವೆ ಲಕ್ಷ್ಮೀನಾರಾಯಣ 
ದೇವಾಲಯ ಬಹುಶಃ ತೊಣ್ಣೂರಿನ ಅತ್ಮ ಂತ ಪ ಪ್ರಾಚೀನ ದೇವಾಲಯ. ಇದನ್ನು ವಿಷ ಷ್ಲುವರ್ಧನನ 
ಆಜ್ಞೆಯ ಮೇರೆಗೆ ಸುರಿಗೆಯ ನಾಗಯ್ಯ ಎಂಬ ಆಧಿಕಾರಿ ಕಟ್ಟಿಸಿದನೆಂದು ಲಕ್ಷ್ಮೀಗುಡಿಯ ಎದುರು 
ಕಂಬದ ಮೇಲಿರುವ ಶಾಸನದಿಂದ ಓಿಂದುಬರುತ್ತದೆ. ವಿಷ್ಣುವರ್ಧನ 1114ರಲ್ಲಿ ತಲಕಾಡು 
ಯುದ್ಧ ದಲ್ಲಿ ಚೋಳರ ಮೇಲೆ ವಿಜಯ ಸಾಧಿಸಿದ ನೆನಪಿಗಾಗಿ ಈ ದೇವಾಲಯವನ್ನು ಕಟ್ಟಸಿದ.? 
ಇನ್ನೊಂದು ಶಾಸನದಿಂದ ರಾಮಾನುಜರು ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಕ್ಕೆ ನಿದರ್ಶನ ದೊರೆ 
ಯುತ್ತದೆ. ಇದರಿಂದ ಈ ಊರು ಶ್ರೀವೈಷ್ಣವ ಪಂಥದ ಮುಖ್ಯ ಕ್ಷೇತ್ರವಾಗಿತ್ತೆಂದೂ ಹೇಳಬಹುದು. 
ಈ ಸ್ಮಳದಲ್ಲಿ ಶ್ರೀರಾಮಾನುಜರು ಬಿಟ್ಟಿದೇವನನ್ನು ವೈಷ್ಣವ ಮತಕ್ಕೆ ಪರಿವರ್ತಿಸಿದರೆಂದು ಪರಂಪರೆ 


ಯಿಂದ ತಿಳಿದುಬರುತ್ತದೆ. 


ಇಲ್ಲಿನ ಕೆರೆಯೆನ್ನು ರಾಮಾನುಜರ ಆಜ್ಞೆಯ ಮೇಲೆ ಕಟ್ಟಲಾಯಿತೆಂದೂ “ತಿರುಮಲ 
ಸಾಗರ' ಎಂಬ ಹೆಸರಿಡಲಾಯಿತೆಂದೂ ಒಂದು ಶಾಸನದಿಂದ ವ್ಯಕ್ತ 'ವಾಗುತ್ತ ದೆ? ಈ ಕೆರೆಯ 
ನಿರ್ಮಾಣದ ಬಗ್ಗೆ ಒಂದು ಪವಾಡದ ಕತೆಯೂ ಇದೆ. ಅದರ ಪ್ರ ಕಾರ ಒಂದು ಸಾರಿ ಕೆರೆ ತುಂಬಿ 
ಹೊರಗೆ ಹರಿದು ಹೋಗಲು ಅವಕಾಶವಿಲ್ಲದೆ ಒಡೆಯುವ ಸ್ಥಿತಿಗೆ ಬಂದಿತ್ತಂತೆ. ಆಗ ಗ್ರಾಮಸ್ಥರೆಲ್ಲರೂ 
ಆಚಾರ್ಯರನ್ನು ಪ್ರಾರ್ಥಿಸಲು ಅವರು ತಮ್ಮ ಕೆ ಕೈಯಲ್ಲಿದ್ದ ಆಯುಧದಿಂದ ಬಂಡೆಯನ್ನು ಸೀಳಿದರಂತೆ. 
ಆಗ ಆ ಜಾಗದಲ್ಲಿ ನೀರು ಹರಿಯಲು ಪ್ರಾರಂಭಿಸಿ ಕೆರೆಗೆ ಅಪಾಯ ತಪ್ಪಿತಂತೆ. ಈಗಲೂ ಆ 
ಕೋಡಿಯ ಭಾಗ ಕೊಡಲಿಯಿಂದ ಸೀಳಿದಂತೆ ಕಾಣುತ್ತದೆ. ಇಂದಿಗೂ ಈ ಕೆರೆಯಲ್ಲಿ ನೀರು ಸ್ವಲ್ಪ ವೂ 
ಕಡ್ಡಿ ಕಸವಿಲ್ಲದೆ ಸ್ವಚ್ಛವಾಗಿರುತ್ತದೆ. ಇದಕ್ಕೆ ಕಾರಣ ಕೆರೆಯ ಯಾವ ಭಾಗದಲ್ಲಿ ಕಸಬಿದ್ದರೂ 
ರ್ವದ ಅಂಚಿಗೇ ತೇಲಿ ಬರುತ್ತದೆ. ಇನ್ನೊಂದು ವೈಶಿಷ್ಟ್ಯವೆಂದರೆ ಕೆರೆಯ ಒಂದೇ ಬದಿಯಲ್ಲಿ 
ಮರಳು ಶೇಖರವಾಗುವುದು. ಇದನ್ನು ಆಲ್ಲಿಯ ಜನ ಮರಳು ಕೋಟೆ ಎಂದೇ ಕರೆಯುತ್ತಾರೆ. 
ಇನ್ನೊಂದು ಶಾಸನದಲ್ಲಿ ಈ ಕೆರೆಯನ್ನು "ಯಾದವ ಬರಳು ಎಂದು ಕರೆಯಲಾಗಿದೆ. ಚಾಳುಕ್ಕ- 
ಹೊಯ್ದ ಳ ಕಾಲದ ಶಾಸನಗಳು, ವಿಗ್ರ ಹಗಳು ಇಲ್ಲಿಯ ಮೆಟ್ಟಲುಗಳಲ್ಲಿ ಕಂಡುಬರುತ್ತವೆ. ಗಜೇಂದ್ರ 
ಮೋಕ್ಷ, ಸಳ ಇತ್ಯಾದಿ ವಿಗ್ರಹಗಳನ್ನು ಟೆಕಿ ರನ್ನ “ಟೀಪು ಸಾಲ್ತಾನ ಈ ಕೆರೆಯನ್ನು ಪುನಃ 
ಜೀರ್ಣೋದ್ಹಾ ರ ಮಾಡಿದಂತೆ ಕಂಡುಬರುತ್ತ ದೆ. ದಖನ್ನಿನ ಸುಬೇದಾರನ ಮಗನಾದ ನಾಸಿರ್‌ 
ಜಂಗ್‌ 1746ರಲ್ಲಿ ಇಲ್ಲಿಗೆ ಭೇಟಿ ಕೊಟ್ಟು ಈ ಕೆರೆಯ ಓಳು ಕಂಡು ಬೆರಗಾಗಿ ಇದಕ್ಕೆ 
"ಮೋತೀ ತಲಾಬ್‌” ಎಂದು ನಾಮಕರಣ ಮಾಡಿದ.” ಟೀಪು ಶ್ರತಿನಿತ್ಯ ಕುಡಿಯುವ ನೀರನ್ನು 
ಇಲ್ಲಿಂದ ತರಿಸಿಕೊಳ್ಳುತ್ತಿದ್ದ ನಂತೆ. ಈ ಸ್ಟ ಕಳ ಪವಾಡ bse; "ಎಎ. ಬಾಧೆಗೊಳಗಾದ ಜನ 
ಪರಿಹಾರಿಕ್ಕಾ ಗಿ ಇಂದಿಗೂ . ಇಲ್ಲಿಗೆ ಬರುತ್ತಾ ರೆ, 


ತೊಣೂ ರಿನ ಈಶಾನ್ಯದಲ್ಲಿರುವ ಕ್ರೈ ಲಾಸೇಶ್ವರ ಮತ್ತು ಗೋಪಾಲಕ್ಕ ಷ್ಣ ಸ್ವಾಮಿ ದೇವಾಲಯ 
ಗಳು 1ನೆಯ ನರಸಿಂಹನ (1158) ಕಾಲದಲ್ಲಿ ನಿರ್ಮಿತವಾದವು. ಕ ಷ್ಣ ದೇವಾಲಯವನ್ನು ಕಾರೈ 
ಕುಡಿಯ -ಕೂತ್ತಾಡಿ ದಂಡನಾಯಕ 1158ರಲ್ಲಿ ನಿರ್ಮಿಸಿದ. ಇವು ಡಿಯ ಬಲ್ಲಾಳನ ಕಾಲದಲಿ 


* EC, 111. My. 16MAR, 1932, P. 189; MAR, 1944. p. 57 
™ MAR, 1912, ೧. 11: & 1932, 7. 3 

* EC, XIV Sr. 235 

ಕ EC, IV Kr. 14 

39 EC, Il, Sr. 62 


"ಲ CNT acs A 
ನ... 0.11 


Yep a y 


ಸಃ ಹ್ಯಾಸ್‌ 


+ 


ತೊಣ್ಣೂರರಿ ಕಿ 
3 


ದೊಡ್ಡನವರಂಗವನ್ನೂ ಮುಖಮಂಟಪವನ್ನೂ ಪ್ರಾಕಾರ ಮಹಾದ್ವಾರಗಳನ್ನೂ ಸೇರಿಸಲಾಯಿತು. 

1326ರಲ್ಲಿ ಮುಸಲ್ಮಾನರ ದಾಳಿಯಿಂದ ದೋರಸಮುದ್ರ ಪತನವಾದ ಅನಂತರ 3ನೆಯ 
ಬಲ್ಲಾಳ ತೊಣ್ಣೂರು ಮತ್ತು "ಶಿರುವಣ್ಣಾವ ಲೈಗಳಿಂದ ರಾಜ್ಯಭಾರ ಮಾಡುತ್ತಿದ್ದನೆಂದು ರೈಸ್‌ 
ಅಭಿಪ್ರಾಯ ಪಡುತ್ತಾರೆ. 

ಹೊಯ್ಸಳರ ಅನಂತರ ಹೈ ದರ್‌ ಅಲಿಯ ಆಳ್ವಿಕೆಯ ಕಾಲಕ್ಕೆ ಸುಬಂಧಿಸಿದ ಒಂದು 

ಶಾಸನವನ್ನು ಬಿಟ್ಟರೆ ಇನ್ನಾವ ಶಾ ಸನಗಳೂ ಇಲ್ಲಿ ದೊರೆಯುವ ವುದಿಲ್ಲ. ಅದರೂ ಇಲ್ಲಿಯ ದೇವಾಲಯ 

ಗಳ ವಾಸ್ತು ಶಿಲ್ಪಶೈಲಿಯನ್ನು ಗಮನಿಸಿದರೆ ವಿಜಯನಗರ ಮತ್ತು ಮೈಸೂರು ರಾಜರುಗಳೂ ಇಲ್ಲಿ 
ಮುಖಮಂಟಪ, ಕಲ್ಯಾಣಮಂಟಪ ವಾರ ಗದ್ದ ಕಟ್ಟಿಸಿದ್ದರೆಂದು ವೇದ್ಯವಾಗುತ್ತದೆ. 
ಅಲ್ಲದೆ ತೊಣ್ಣೂರಿನಲ್ಲಿ ಮೈಸೂರಿನ ಇಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಒಂದು ಮಸೀದಿ 
ಪ್ರವರ್ಧಮಾನ ಸ್ಥಿತಿಯಲ್ಲಿತ್ತೆದೂ ಅಲ್ಲಿಯ ದಾನಕಾರ್ಯಕ್ಕಾಗಿ ಅವರು ಹೈದರ್‌ ಅಲಿಗೆ ಚಟ್ಟಮಗೆರೆ 
ಎಂಬ ಗ್ರಾಮವನ್ನು ದತ್ತಿ ಕೊಟ್ಟರೆಂದೂ ದಾಖಲೆ ಇದೆ. ಇದರಿಂದ ಮೈಸೂರಿನ ರಾಜರೂ ಈ 
ಊರಿನ ಅಭಿವೃದ್ದಿಗೆ ಕಾರಣರಾದರೆಂದು ವೇದ್ಯವಾಗುತ್ತದೆ. 

ಈಗ ಇಲ್ಲಿ ಒಟ್ಟು ನಾಲ್ಕು ದೇವಾಲಯಗಳು ಉಳಿದಿವೆ. ಅವುಗಳೆಂದರೆ ಲಕ್ಷಿ್ಮೀನಾರಾ 
ಯಣ ದೇವಾಲಯ, ಗೋಪಾಲಕೃಷ್ಣದೇವಾಲಯ, ಕೈಲಾಸೇಶ್ವರ ಮತ್ತು ನರಸಿಂಹ ದೇವಾಲಯ 
ಗಳು. ಲಕ್ಷ್ಮೀನಾರಾಯಣ ದೇವಾಲಯ ಐದುನೂರು ಆಂಕಣಗಳಷ್ಟು ವಿಶಾಲವಾಗಿದೆ. 


ಗರ್ಭಗುಡಿಯಲ್ಲಿ ಗರ:ಡ ಪೀಠದ ಮೇಲೆ ಆರು ಅಡಿ ಎತ್ತರದ ನಾರಾಯಣ ವಿಗ್ರಹವಿದೆ. ಗರ್ಭ 


ಗುಡಿಯ ಚಾವಣಿಯ ಮಧ್ಯದಲ್ಲಿ ಪದ್ಮ ಮೂಲೆಗಳಲ್ಲಿ ಸಿಂಹಲಲಾಟಗಳು ಇವೆ. ಸುಕನಾಸಿ 
ದ್ವಾರದ ಮೇಲೆ ಗಜಲಕ್ಷ್ಮಿ ಇದೆ. ನವರಂಗದ ಬ ಬಳಪದ ಕಲ್ಲಿನ ಕಂಬಗಳು ಬೇಲೂರಿನ ದೇವಾಲಯ 
ದಲ್ಲಿರುವ ಕಂಬಗಳಂತೆ ಸುಂದರವಾಗಿವೆ. 7ಎವಣಿಯಲ್ಲಿ ಅಷ್ಟದಿಕ್ಬಾಲಕರು, ಚಿತ್ರ ಮಧ್ಯದಲ್ಲಿ 
ಪದ್ಮ ಸಿಂಹಲಲಾಟಗಳಿವೆ. ಜು. ಕಣಶಿಲೆಯಲ್ಲಿ ಕಟ್ಟಿದ್ದ ರೂ ಅವು ಬೇಲೂರು 
ರೀತಿಯಲ್ಲಿವೆ. ವಿಜಯನಗರ ಕಾಲದಲ್ಲಿ ವಿಮಾನದ ಮೇಲಿರುವ ಇಟ್ಟಿಗೆಯ ಗೋಪುರ, ದೊಡ್ಡ 
ಮುಖ ಮಂಟಪದ ಐವತ್ತು ಸ್ತಂಭಗಳ ಶಾಲೆ, ಮಹಾದ್ವಾರ, ಕೋಟೆಯಂತಿರುವ ಪ್ರಾಕಾರದ 
ಗೋಡೆ ಸಹಸವಾರ ವ್ರ ಪಾಳೆಯಗಾರರ ಕಾಲದಲ್ಲಿ ನಲವತ್ತು ಸ್ತಂಭಗಳ ಪಾತಾಳಾಂಕಣ 
ರಚಿತವಾಯಿತು. ಹೊರಗಿನ ಪ್ರಾಕಾರದ ದಕ್ಷಿಣ ಗೋಡೆಯ ಹತ್ತಿರ ಲಕ್ಷ್ಮೀ ದೇವಾಲಯದ 
ಗರ್ಭಗುಡಿ ರಂಗಮಂಟಪಗಳು ವಿಷ್ಣು ವರ್ಧನನ ಲ್ಲೇ ನಿರ್ಮಿತವಾದುವು. ದೇವಸ್ಥಾನದ 
ಹಿಂಭಾಗದಲ್ಲಿ ಸುತ್ತಲೂ ಪೌಳಿ ಇದೆ. ಈಗ ಪೌಳಿಯಲ್ಲಿ ಸಣ್ಣಸಣ್ಣ ಗರ್ಭಗುಡಿಗಳಿದ್ದು ವಿಗ್ರಹ 
ಗಳಿದ್ದ ಗುರುತುಗಳಿವೆ. ಈಗ ಆವೆಲ್ಲವೂ ಬರಿದಾಗಿವೆ. ಮಹಾದ್ವಾರದ ಮುಂದೆ ಕಣಶಿಲೆಯ 
ಹದಿನಾರು ಮೂಲೆಗಳ ಗರುಡಸ್ತಂಭವಿದೆ. 

ಗೋಪಾಲಕೃಷ್ಣ ದೇವಾಲಯದ ರಂಗಮಂಟಪದಲ್ಲಿ ಕಲ್ಲಿನ ಹದಿನಾರು ಕಂಬಗಳಿವೆ. 


"ದೇವಾಲಯದ ಗರ್ಭಗ್ಗ? ಹ ಸುಕನಾಸಿ ಕಣಶಿಲೆಯಿಂದ ಕಟ್ಟಿರುವರು. ಹೊರಗಿನ 


ಗೋಡೆಗಳ ಮೇಲೆ ಕೀರ್ತಿ ಮುಖ ಭನ ಸಾಲುಗಳಿವೆ. ವಿಮಾನವನ್ನು ಚೋಳರ ರೀತಿಯಲ್ಲಿ 
ದೊಡ್ಡ ಇಟ್ಟಿಗೆಗಳಿಂದ ಕಟ್ಟಿರುವ ಗರ್ಭಗೃಹದಲ್ಲಿ ಮೂರು ವಿಗ್ರಹಗಳಿವೆ. ಸುಖಾಸನದಲ್ಲಿ 
ಕುಳಿತಿರುವ ವಿಷ್ಣು ಅಭಯ ಚಕ್ರ ಷಾ ಹಿಡಿದು ಮತ್ತೊ ದು ಕೈ ಯನ್ನು ತೊಡೆಯ ಮೇಲಿಟ್ಟಿರು 
ವನು. ತಲೆ ದೊಡ್ಡ ದಾಗಿದೆ. ಬಹುಶಃ ಅಲಂಕೃತನಾಗಿ ಕುಳಿತಿರು ವ ಬಾಲಕೃಷ್ಣನನ್ನು ತೋರಿಸಲು 
ಶಿಲ್ಪಿ ಯತ್ನಿಸಿದ್ದಾನೆ ಇದರ ಎರಡು ಪಕ್ಕಗಳಲ್ಲೂ ಸತ್ಯಭಾಮೆ ಮತ್ತು ರುಕ್ಮಿ ಣಿಯರ ವಿಗ್ರಹ 


2೬ EC, IV Kr. 18 and 20 


೭೮ ವಾಾನವಿಕ ಕರ್ಣಾಟಕ 


ಕ್ಕ 

ಗಳಿವೆ. ಈ ದೇವಿಯರ ವಿಗ್ರಹಗಳು ಲೋಹದಿಂದ ರಚಿತವಾಗಿದೆ. ಇವನ್ನು ವಿಜಯನಗರದ 
ಅರಸರ ಕಾಲದಲ್ಲಿ ರೂಪಿಸಿದಂತೆ ಕಂಡುಬರುತ್ತದೆ. ದೇವಾಲಯದ ಹೊರಗಡೆ ಪೂರ್ವದ! 
ವಸಂತ ಮಂಟಪ, ಮಾಸ್ತಿ ಕಲ್ಲು, ಹದಿನೆಂಟು ಅಡಿ ಎತ್ತರದ ಚೆನ್ನಾಗಿ ಅಲಂಕರಿಸಿರುವ ದ್ವಾರ ಇವೆ.. 

ಕೈಲಾಸೇಶ್ವರ ದೇವಾಲಯದಲ್ಲಿ ಎರಡೂವರೆ ಅಡಿ ಎತ್ತರದ ಲಿಂಗವಿದೆ.  ನವರೆಂಗದ 
ಪಶ್ಚಿಮ ಭಾಗದಲ್ಲಿ ಅರು ದುಂಡಾದ ಕಂಬಗಳು, ಪೂರ್ವ ಭಾಗದಲ್ಲಿ:ಹದಿನಾರು ಮೂಲೆಗಳ ನಾಲ್ಕು 
ಕಂಬಗಳು ಇವೆ. ಪೂರ್ವದ ಮುಖಮಂಟಪದಲ್ಲಿ ಎರಡು ಅಷ್ಟ ಕೋನ ಸ್ತಂಭಗಳಿವೆ. ಹೊರಗಿನ 
ಗೋಡೆಯ ಮೇಲೆ ಹೊಯ್ಸಳರ ಕಾಲದ ಅನೇಕ ಕನ್ನಡ ತಮಿಳು ಗ ಗ್ರಂಥ ಶಾಸನಗಳಿವೆ. 

ನಾರಾಯಣ ದೇವಾಲಯಕ್ಕೆ ಉತ್ತರದಲ್ಲಿ ಗುಡ್ಡದ ಮೇಲೆ ೧೩ನೆಯ id 
ನರಸಿಂಹ ದೇವಸ್ಥಾನವಿದೆ. ಇಲ್ಲಿರುವ ಮೂಲ. ವಿಗ್ರ ಹ ಯೋಗಮುದ್ರೆಯಲ್ಲಿದೆ. ಯೋಗ; 
ಪಟ್ಟವನ್ನು ಮೊಣಕಾಲುಗಳ ಮೇಲೆ ಕಟ್ಟಿ ಪದ್ಮ ಪೀಠದ ಮೇಲೆ ನರಸಿಂಹ ಬಾಯಿ ಎರದು ಕುಳಿತಿ 
ದ್ದಾನೆ. ನವರಂಗದಲ್ಲಿ ಅನೇಕ ಕಣಶಿಲೆಗಳಿವೆ. ಇದರ ಆಗ್ನೇಯ ಮೂಲೆಯಲ್ಲಿ ರ್ಯ 
ಈಶಾನ್ಯದಲ್ಲಿ ಶ್ರೀರಾಮಾನುಜರ ವಿಗ್ರಹ!* ಇವೆ, ಸುಂದರವಾದ ರಾಮಾನುಜರ ವಿಗ್ರಹವನ್ನು 
ಗಾರೆಯಿಂದ ಮಾಡಿರುವರು. ಶ್ರೀ ರಾಮಾನುಜರು ಪದ್ಮಾಸನದಲ್ಲಿ ಕುಳಿತು ದಂಡವನ್ನು ಒಡಿದಿರುವರು." 
ತಲೆಯ .ಮೇಲೆ ಏಳು ಹೆಡೆಯ ಆದಿಶೇಷನಿದ್ದಾನೆ. ಈ ವಿಗ್ರಹ ರಾಮನುಜರ ಸಮಕಾ' ನ ಎಂದು] 
ನಂಬಿಕೆ ಇದ್ದರೂ ಈಚಿನದೆಂದತಿ ಕಂಡುಬರುತ್ತ ದೆಂದು ಅಭಿಪ್ರಾ ಯ ಪಡಲಾಗಿದೆ.38 

ಹೀಗೆ ತೊಣ್ಣೂರು ಅಥವಾ ಯಾದವಪುರ ಐತಿಹಾಸಿಕ ಮಹತ್ತ್ವ ಪಡೆದ ಊರು! 
ಗಳಲ್ಲೊಂದಾಗಿದೆ, ನಮ್ಮ ಇತರ ಯಾವುದೋ ಪ್ರಾಚೀನ ಸ್ಥಳಗಳ ಸ್ಥಿ ತಿಯಂತೆಯೇ ಇದರೆ ಗತ] 
ಕಾಲದ "ಕಲೆಯನ್ನು ತಿಳಿ ಸುವ ಸುದೀರ ಕಥನಗಳು ನಮಗೆ * ದೊರೆಯುವುದಿಲ್ಲ. ಆದರೂ ಇಲ್ಲಿ 
ದೊರೆಯುವ ಬಾಹ್ಯ ಕುರುಹುಗಳು ಮತ್ತು ಶಿಲಾಶಾಸನಗಳ ಆಧಾರದಿಂದಲೇ ಇದರ ಸ್ಕೂ ಲ್ಯ 
ಪರಿಚಯವನ್ನು ಮಾಡಿಕೊಳ್ಳಬಹುದು. ಇದರಿಂದ ' ಹಿಂದಿನ ರಾಜವಂಶಗಳು ತಮ್ಮ ರಾಜ್ಯದ. 
ಮುಖ್ಯ ಸ್ಥಳಗಳಲ್ಲಿ ಆಡಳಿತವನ್ನು ಸುವ್ಯವಸ್ಥೆ ಗೊಳಿಸಿದಂತೆಯೇ ಧರ್ಮ, ಕಲೆ ಮತ್ತು ಆರ್ಥಿಕ: 
ರಂಗಗಳಿಗೂ ಪ್ರೋತ್ಸಾಹ ಹ ನೀಡುತ್ತಿದ್ದು ದಕ್ಕೆ ಪುರಾವೆಗಳು ದೊರಕುತ್ತವೆ. ಈ ಐತಿಹಾಸಿಕ ಸ್ಥಳ 
ಇಂದಿಗೂ ಸಂದರ್ಶನೀಯ ಸ್ಥಳವಾಗಿದೆ. ಹಿರಿಯರ ಸಾಧನೆಗಳನ್ನು ಕಲ್ಲಿನಲ್ಲಿ ಹಿಡಿದಿಟ್ಟಿದೆ. 
| 


38 ಈ ಸ್ಥಳದಲ್ಲೇ ರಾಮಾನುಜರು ಜೈನರೊಂದಿಗೆ ವಾದ ಮಾಡಿ ಎ 
ದುದು ; 
ನಂಬಲಾಗಿದೆ, ಸ ತ ' 


13 "ಹೊಯ್ಸಳರ ವಾಸ್ತುಶಿಲ್ಪ, ಪು. 93 


ಮೈಸೂರು ವಿಶ್ವವಿದ್ಯಾನಿಲಯದ ತ್ರೈಮಾಸಿಕಗಳು 


ಮಾನವಿಕ ಕರ್ಣಾಟಕ 
ಪ್ರಬುದ್ಧ ಕರ್ಣಾಟಕ 
ಇ 


ವಿಜ್ಞಾನ ಕರ್ನಾಟಿಕ 


ವಾರ್ಷಿಕ ಚಂದಾ 
(ಪ್ರತಿಯೊಂದಕ್ಕೂ ಆಂಚೆ ವೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ ... ನಾಲ್ಕು ರೂಪಾಯಿ 
ಇತರರಿಗೆ 6 ಆರು ರೂಪಾಯಿ 
ಸಂಸ್ಥೆಗಳಿಗೆ ಹೋ ಎಂಟು ರೂಪಾಯಿ 


(ಆಜೀವ ಸದಸ್ಯತ್ವ: ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 


ಡೈರೆಕ್ಟರ್‌ 
"ಪ್ರಸಾರಾಂಗ 
ಮಾನಸ ಗಂಗೋತ್ರಿ, ಮೈಸೂರೂ-೫೭೦ ೦೧೨. 


